


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೯ ಬೆಂಗಳೂರು, ಗುರುವಾರ, ನವೆಂಬರ್‌ ೨೦, ೨೦೧೪ (ಕಾರ್ತೀಕ ೨೯, ಶಕ ವರ್ಷ ೧೯೩೬) ಸಂಚಿಕೆ ೪೬ 
Volume 149 Bangalore, Thursday, November 20, 2014 (Karthika 29, Shaka Varsha 1936) Issue 46 
ಭಾಗ ೧ 
ರಾಜ್ನ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 


ಲ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 
FOREST, ECOLOGY AND ENVIRONMENT SECRETARIAT 


Sub: Diversion of 0.932 ha. of forest land in Sy. No.345 of Herakal Village in Bilagi Taluk, Bagalkot District for 
implementation of permanent water supply scheme to Navanagar, Bagalkot in favour of the Executive Engineer, 
BTDA., Division No.1, Bagalkot-regarding. 


Read: 1. Letter No.A5 (2) GFL.CR.04/2014-15, dated: 11-08-2014 of Principal Chief Conservator of Forests 
(Head of Forest Force), Bangalore. 
2. Government of India letter No.F .No.11-9/98-FC, dated: 21-11-2005, 27-12-2007, 08-04-2009 
and 13-02-2014. 


PREAMBLE: 


The Principal Chief Conservator of Forests, Bangalore vide letter dated 11.08.2014 read at (1) above has submitted the 
proposal for diversion of 0.932 ha. of forest land in Sy. No.345 of Herakal Village in Bilagi Taluk, Bagalkot District for implementation of 
permanent water supply scheme to Navanagar, Bagalkot in favour of the Executive Engineer, BTDA., Division No.1, Bagalkot subject to 
certain conditions. 


This proposal has been examined as per the general approval of Government of India, vide its guidelines dated: 21-11-2005, 
27-12-2007, 08-04-2009 and 13-02-2014 and it has been decided to accord sanction for diversion of 0.932 ha. of forest land under the 
Forest (Conservation) Act, 1980 and hence the order. 


GOVERNMENT ORDER NO. FEE 98 FLL 2014, BANGALORE, DATED: 22/09/2014. 


In the circumstances explained in the preamble above and in accordance with the general approval given by Government of 
India in their guidelines dated: 21-11-2005, 27-12-2007, 08-04-2009 and 13-02-2014 Government are pleased to accord approval under 
Forest (Conservation) Act, 1980 for diversion of 0.932 ha. of forest land in Sy. No.345 of Herakal Village in Bilagi Taluk, Bagalkot District 
for implementation of permanent water supply scheme to Nayanagar, Bagalkot in favour of the Executive Engineer, BTDA., 
Division No.1 Bagalkot subject to the following conditions. 


The details of the forest land are as under:- 











Extent 
Purpose Village & Survey No. (in ha.) 
Pipe line with service road Herakal Village, Sy.No.345,1864.00 0.932 
mtr X 5.00 mtr.=9320.00 sqm. 
Total 0.932 

















1. The legal status of the forest land shall remain unchanged and it shall continue to be as forest land. 
2. The lessee shall pay lease rent as fixed by the Government from time to time. 


(೧೭೪೯) 


೧೭೬೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦ ೨೦೧೪ ಭಾಗ ೧ 





10. 
11. 


12. 
13. 


14. 
15, 


16. 


PR. 735 
50. 100 


The lease tenure is for a period of 20 (Twenty) years. 


The leased out area should be used for the purpose for which it is granted. In case the land is not used for the 
stipulated purpose within one year or when it is no longer needed for the stipulated purpose, the area should be 
resumed back. The concerned Chief Conservator of Forests/Deputy Conservator of Forests is authorized to take 
necessary action in this regard. 

In case any violations are committed by the user agency under any of the Forest Acts and rules, the proposed 
Forest Land shall be liable for forfeiture under section 82 of Karnataka Forest Act, 1963. The concerned Chief 
Conservator of Forests is authorized to take necessary action in this regard. 

No residential building shall be permitted in the proposed forest area. 

The leased out area shall be demarcated on ground by fixing RCC pillars at an interval of 20.00 Mtrs and the 
boundary shall be fenced with chain link mesh at the cost of the User Agency. 

The Karnataka Forest Act 1963 and Rules 1969 and other relevant Acts and Rules will be applicable for any 
violation. 

The User Agency has to pay the Net Present Value (NPV) of forest land diverted under this proposal as per 
conditions stipulated by Government of India, Ministry of Environment and Forests, New Delhi vide letter No.11-9/98- 
FC, dated: 13/02/2014 and Orders dated 28/03/2008 and 09/05/2008 of the Hon'ble Supreme Court of India. 

The User Agency shall ensure that there should be no damage to the available fauna and other flora. 

The User Agency shall furnish requisite certificate in compliance of the Recognition of Forests Rights (ROFR) Act 
2006, as per guidelines issued by Ministry of Environment and Forest, New Delhi vide letter No.ll-91/198FC(Pt), 
dated: 03/08/2009/ 05/07/2013 in Form-l. 

No labour camp shall be established on the forest lands. 

Any damage to forest area due to such works shall be compensated by the User Agency. The extent of damage 
shall be assessed by the concerned Deputy Conservator of Forests. 

The lessee shall not sub-lease, mortgage or hypothecate the forest area. 

The User Agency shall provide free water supply ;to forest nursery located in the vicinity of Navanagar township at 
Bagalkot. 


The User Agency shall also abide by all the conditions imposed upon by the Government of India, the Government 
of Karnataka and the Principal Chief Conservator of Forests (Head of Forest Force). 


By Order and in the name of the Governor of Karnataka 
L. SHARADA 
Under Secretary to Government 
Forest, Ecology and Environment Department. 


FOREST, ECOLOGY AND ENVIRONMENT SECRETARIAT 


Sub: Diversion of 0.752 ha. of forest land in Turanur Sy.No.s192 and Obalapur Sy.No.71.Sy(Ramdurg Taluk, 


Belgaum District) for construction of master balancing tank, approach road and laying pipeline for multi village 
water supply scheme to Batakurki and other 27 villages in Ramadurga Taluk under Rajiv Gandhi Submission 
project in favour of the Executive Engineer, Panchayat Raj Engineering Division, Belgaum-regarding 


Read: 1. Letter No.A5 (2)/[A5(3 )].GFL.CR.72/2012-13, dated: 16-07-2014 of Principal Chief Conservator of Forests 


PREAMBLE: 


(Head of Forest Force), Bangalore. 


2. Government of India letter No.F .No.11-9/98-FC, dated: 21-11-2005, 27-12-2007, 08-04-2009 and 
13-02-2014. 


The Principal Chief Conservator of Forests, Bangalore vide letter dated 16.07.2014 read at (1) above has submitted the 
proposal for diversion of 0.752 ha. of forest land in Turanur Sy.No.s 192 and Obalapur Sy.No.71F.Sy (Ramdurg Taluk, Belgaum District) 
for construction of master balancing tank, approach road and laying pipeline for multi village water supply scheme to Batakurki and 
other 27 villages in Ramadurga Taluk under Rajiv Gandi Submission project in favour of the Executive Engineer, Panchayat Raj 
Engineering Division, Belgaum subject to certain conditions. 


This proposal has been examined as per the general approval of Government of India, vide its guidelines dated: 21-11-2005, 
27-12-2007, 08-04-2009 and 13-02-2014 and it has been decided to accord sanction for diversion of 0.752 ha. of forest land under the 
Forest (Conservation) Act, 1980 and hence the order. 


ಭಾಗ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೧೪ ೧೭೫೧ 





GOVERNMENT ORDER NO. FEE 95 FLL 2014, BANGALORE, DATED:22/09/2014. 


In the circumstances explained in the preamble above and in accordance with the general approval given by Government of 


India in their guidelines dated: 21-11-2005, 27-12-2007, 08-04-2009 and 13-02-2014 Government are pleased to accord approval under 
Forest (Conservation) Act, 1980 for diversion of 0.752 ha. of forest land in Turanur Sy.No.s192 and Obalapur Sy.No.71F.Sy (Ramdurg 
Taluk, Belgaum District) for construction of master balancing tank, approach road and laying pipeline for multi village water supply 
scheme to Batakurki and other 27 villages in Ramadurga Taluk under Rajiv Gandhi Submission project in favour of the Executive 
Engineer, Panchayat Raj Engineering Division, Belgaum subject to the following conditions. 


The details of the forest land are as under:- 






































ಸ Description Village Sy.No. Foe 
1 Master Balancing Tank Obalapur 71 0.061 
2 Pipeline 1.00 mtr width Tumkur 192 0.119 
3 Approach Road and Pipeline, Obalapur 71 0.572 

5.00 mtr width. 
Total | 0.752 

1. The legal status of the forest land shall remain unchanged and it shall continue to be as forest land. 

2. The lessee shall pay lease rent as fixed by the Government from time to time. 

3. The lease tenure is for a period of 20 (Twenty) years. 

4. The leased out area should be used for the purpose for which it is granted. In case the land is not used for the 
stipulated purpose within two years or when it is no longer neded for the stipulated purpose, the area shall be 
resumed back. The concerned Chief Conservator of Forests/Deputy Conservator of Forests is authorized to take 
necessary action in this regard. 

5. In case of any violations are committed by the user agency under any of the Forest Acts and rules, the proposed 
forest land shall be liable for forfeiture under Section 82 of Karnataka Forest Act 1963. The concerned Chief 
Conservator of Forests is authorized to take necessary action in this regard. 

No residential building shall be permitted in the proposed forest area. 
The leased out area shall be demarcated on ground by fixing RCC pillars at an interval of 20.00 Mtrs and the 
boundary shall be fenced with chain link mesh at the cost of the User Agency. 

8. The Karnataka Forest Act, 1963 and Rules 1969 and other relevant Acts and Rules will be applicable for any 
violation. 

9. The User Agency has to pay the Net Present Value (NPV) of forest land diverted under this proposal as per Orders 
dated 28/03/2008 and 09/05/2008 of the Honble Supreme Court of India. 

10. The User Agency shall ensure that there should be no damage to the available fauna and flora. 

11. The User Agency shall furnish; requisite certificate in compliance of the Recognition of Forests Rights (ROFR) Act 
2006, as per guidelines issued by Ministry of Environment and Forest, New Delhi vide letter No.ll-9/1198 FC(Pt), 
dated: 03-08-2009/ 05-07-2013 in Form-l. 

12. No labour camp shall be established on the forest land. 

13. Any damage to forest area due to such works shall be compensated by the User Agency. The extent of damage 
shall be assessed by the concerned Deputy Conservator of Forests. 

14. The Lessee shall not sub-lease, mortgage or hypothecate the forest area. 

15. The User Agency shall abide by all the conditions imposed upon by the Government of India, the Government of 
Karnataka and the Principal Chief Conservator of Forests (Head of Forest Force). 

By Order and in the name of the Governor of Karnataka 
L. SHARADA 
pH Under Secretary to Government 
50. 100 


Forest, Ecology and Environment Department. 


FOREST, ECOLOGY AND ENVIRONMENT SECRETARIAT 


Sub: Diversion of 0.0648 ha. of forest land for laying of Optical Fiber Cable from Kumsi to Sagar and Sorba along the 


road side in Sagar division in favour of Bharti Airtel Ltd., New Delhi. 


೧೭೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦ ೨೦೧೪ ಭಾಗ ೧ 





Read: 1. Letter No.A5 (4) GFL.CR.21/2007-08, dated: 19-11-2008 of Principal Chief Conservator of Forests (Head of 
Forest Force), Bangalore. 


2. Government of India letter No.F.No.11-9/98-FC, dated: 16-10-2000 and 08-04-2009. 
PREAMBLE: 


The Principal Chief Conservator of Forests, Bangalore vide letter dated 19.11.2008 read at (1) above has submitted the 
proposal for diversion of 0.0648 ha. of forest land for laying of Optical Fiber Cable from Kumsi to Sagar and Sorba along the road side 
in Sagar division in favour of Bharti Airtel Ltd., New Delhi subject to certain conditions. 


This proposal has been examined as per the general approval of Government of India, vide its guidelines dated: 16-10-2000 
and 08-04-2009 and it has been decided to accord sanction for diversion of 0.6048 ha. of forest land under the Forest (Conservation) 
Act, 1980 and hence the order. 


GOVERNMENT ORDER NO. FEE 144 FLL 2011, BANGALORE, DATED:22/09/2014. 


In the circumstances explained in the preamble above and in accordance with the general approval given by Government of 
India in their guidelines dated: 16-10-2000 and 08-04-2009 Government are pleased to accord approval under Forest (Conservation) 
Act, 1980 for diversion of 0.0648 ha. of forest land for laying of Optical Fiber Cable from Kumsi to Sagar and Sorba along the road side 
in Sagar division in favour of Bharti Airtel Ltd., New Delhi subject to the following conditions. 


The details of the forest land are as under:- 






























































SI.No. ಚ tle Village Nemec 86 Extent in Kms. 
Range Forest 
1 2 3 4 5 
1 Sagar From Balasgodu to Joginagadde Manchale 1.250 
Plantation 
2 Sagar From Manchale to Ullur Manchale 3.400 
Plantation 
3 Sagar From Ullur to Kaspadi Ullur SF 1.600 
4 Sagar From Kaspadi to Nedrvalli Ullur SF 1.800 
5 Chordi Alkuni, Chordi Sannivasa KBSF 2.800 
6 Chordi Konehosur MF 0.900 
Thuppur SF 0.650 
Gilalugundi SF 1.600 
7 Chordi Mallandur MF 2.400 
Adur SF 0.600 
8 Chordi Lginabylu Chiplui SF 1.480 
Nedaravalli RF 1.680 
Total: 20.160 
Calculation in Ha: 20.16 Km. x 0.30 x1000/10000=0.6048 Ha . 











1. The legal status of the forest land will continue to be as forest land. 
The land shall be utilized only for the purpose for which it is released. 


The user agency has to pay the lease rent as fixed by the Government at the time of sanction and any subsequent 
orders in this regard. 


The lease is granted for 20 (Twenty) years. 
The Karnataka Forest Act 1963 and Rules 1969 will be applicable for any violation. 


If the land is not utilized for the purpose within 2 years for which it is granted, the forest land shall be resumed back 
to the Forest Department by the Conservator of Forests by following the provisions under Section 82 of the 
Karnataka Forest Act 1963. 


7. The user agency has to pay the Net Present Value as per the Honble Supreme Court of India Orders 
dated; 28-03-2008 and 09-05-2008. 

8. The User Agency has to pay the cost of raising compensatory afforestation charges at the rate prevailing at the time 
of sanction (at present it is Rs. 1,52,000-00 per ha.). 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೧೪ ೧೭೫೩ 





9. Any other condition imposed by the Government of India/the Government of Karnataka and the Principal Chief 
Conservator of Forests, Bangalore will have to be abided by the lessee. 


By Order and in the name of the Governor of Karnataka 
L. SHARADA 


ER. Under Secretary to Government 


BAN Forest, Ecology and Environment Department. 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 


ವಿಷಯ: ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದಲ್ಲಿನ ಸರ್ವೆ ನಂ. 1371ರ ಪೈಕಿ 2936 ಚ.ಮೀ. ವಿಸ್ತೀರ್ಣದ ಜಾಗವನ್ನು ಜಿಲ್ಲಾ ಖಜಾನೆ 
ಕಟ್ಟಡ ನಿರ್ಮಿಸಲು ಖಜಾನೆ ಇಲಾಖೆಗೆ ಲೋಕೋಪಯೋಗಿ ಇಲಾಖೆಯಿಂದ ಹಸ್ತಾಂತರಿಸುವ ಕುರಿತು. 


ಓದಲಾಗಿದೆ: 1. ನಿರ್ದೇಶಕರು, ಖಜಾನೆ ಇಲಾಖೆ, ಬೆಂಗಳೂರು ಇವರು ಆರ್ಥಿಕ ಇಲಾಖೆಗೆ ಬರೆದಿರುವ ಪತ್ರ ಸಂಖ್ಯೆ 
ಖನಿ/ಬಿಯುಡಿ (2) ಸಿಆರ್‌ 20 /13-14, ದಿನಾಂಕ 31-01-2014. 
2. ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಆಇ 62 ಆಇ 2014, ದಿನಾಂಕ 02-04-2014. 
3. ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ), ಧಾರವಾಡ ಇವರ ಪತ್ರಗಳ ಸಂಖ್ಯೆ: ಮುಇಂ 
(ಉ)/ತಾಸ-2 /ಸಇಂ-3/ಜಿಲ್ಲಾ ಖಜಾನೆ/2013-14, 2710, ದಿನಾಂಕ 09-07-2014 ಮತ್ತು 25-06-2014. 


ಮೇಲೆ ಓದಲಾದ (1ರ ದಿನಾಂಕ 31-01-2014ರ ಪತ್ರದಲ್ಲಿ ನಿರ್ದೇಶಕರು, ಖಜಾನೆ ಇಲಾಖೆ, ಇವರು ಬೆಳಗಾವಿ ಜಿಲ್ಲಾ ಖಜಾನೆಯು ಕೆಲಸ 
ನಿರ್ವಹಿಸುತ್ತಿರುವ ಹಾಲಿ ಕಟ್ಟಡವು ತುಂಬಾ ಶಿಧಿಲಾವಸ್ಥೆಯಲ್ಲಿದ್ದು, ದುರಸ್ಥಿ ಕಾರ್ಯ ಸಾಧ್ಯವಿಲ್ಲವೆಂದು ಹಾಗೂ ಖಜಾನೆ ಯೋಜನೆಯು 
ಅನುಷ್ಠಾನಗೊಳ್ಳಲಿರುವುದರಿಂದ ಅದಕ್ಕನುಗುಣವಾಗಿ ಕಟ್ಟಡದ ಒಳಗಡೆ ಅವಶ್ಯಕ ಮಾರ್ಪಾಡು ಮಾಡಿ ಕಟ್ಟಡವನ್ನು ನವೀಕರಣಗೊಳಿಸಲು ಕಟ್ಟಡದ 
ವಿಸ್ಮೀರ್ಣ ತುಂಬಾ ಕಿರಿದಾಗಿರುವುದರಿಂದ ಹೊಸ ಕಟ್ಟಡದ ಅವಶ್ಯಕತೆ ಕಂಡು ಬಂದಿದ್ದು, ಅದಕ್ಕಾಗಿ ಬೆಳಗಾವಿ ನಗರದ ವಿಶ್ವೇಶ್ವರಯ್ಯ ನಗರದಲ್ಲಿ 
ಲೋಕೋಪಯೋಗಿ ಇಲಾಖೆಯ ಅಧೀನದಲ್ಲಿರುವ ಸರ್ವೆ ನಂ. 1371 ರಲ್ಲಿನ 44.50 x 30 ಮೀ. ವಿಸ್ತೀರ್ಣದ ಖುಲ್ಲಾ ಜಾಗವನ್ನು ಖಜಾನೆ ಇಲಾಖೆಗೆ 
ಹಸ್ತಾಂತರಿಸುವಂತೆ ಕೋರಿ ಪ್ರಸ್ತಾವನೆಯನ್ನು ಲೋಕೋಪಯೋಗಿ ಇಲಾಖೆಗೆ ಸಲ್ಲಿಸುವಂತೆ ಆರ್ಥಿಕ ಇಲಾಖೆಯನ್ನು ಕೋರಿರುತ್ತಾರೆ. 


2. ಮೇಲೆ ಓದಲಾದ (2)ರ ದಿನಾಂಕ 02-04-2014ರ ಅನಧಿಕೃತ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯು ಬೆಳಗಾವಿ ಜಿಲ್ಲಾ ಖಜಾನೆಯು ಕೆಲಸ 
ನಿರ್ವಹಿಸುತ್ತಿರುವ ಹಾಲಿ ಕಟ್ಟಡವು ತುಂಬಾ ಶಿಥಿಲಾವಸ್ಥೆಯಲ್ಲಿದ್ದು, ದುರಸ್ಥಿ ಕಾರ್ಯ ಸಾಧ್ಯವಿಲ್ಲವೆಂದು ಹಾಗೂ ಖಜಾನೆ ಯೋಜನೆಯು 
ಅನುಷ್ಠಾನಗೊಳ್ಳಲಿರುವುದರಿಂದ ಅದಕ್ಕನುಗುಣವಾಗಿ ಕಟ್ಟಡದ ಒಳಗಡೆ ಅವಶ್ಯಕ ಮಾರ್ಪಾಡು ಮಾಡಿ ಕಟ್ಟಡವನ್ನು ನವೀಕರಣಗೊಳಿಸಲು ಕಟ್ಟಡದ 
ವಿಸ್ಮೀರ್ಣ ತುಂಬಾ ಕಿರಿದಾಗಿರುವುದರಿಂದ ಹೊಸ ಕಟ್ಟಡದ ಅವಶ್ಯಕತೆ ಕಂಡು ಬಂದಿದ್ದು, ಅದಕ್ಕಾಗಿ ಬೆಳಗಾವಿ ನಗರದ ವಿಶ್ವೇಶ್ವರಯ್ಯ ನಗರದಲ್ಲಿರುವ 
ಲೋಕೋಪಯೋಗಿ ಇಲಾಖೆಯ ಅಧೀನದಲ್ಲಿರುವ ಸರ್ವೆ ನಂ. 1371 ರಲ್ಲಿನ 44.50 x 30 ಮೀ. ವಿಸ್ತೀರ್ಣದ ಖುಲ್ಲಾ ಜಾಗವನ್ನು ಖಜಾನೆ ಇಲಾಖೆಗೆ 
ಹಸ್ತಾಂತರ ಮಾಡುವಂತೆ ಕೋರಿರುತ್ತಾರೆ. 


3. ಮೇಲೆ ಓದಲಾದ (3)ರ ದಿನಾಂಕ 09-07-2013 ಮತ್ತು 25-06-2014ರ ಪತ್ರಗಳಲ್ಲಿ ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು 
(ಉತ್ತರ). ಧಾರವಾಡ ಇವರು ಬೆಳಗಾವಿಯಲ್ಲಿ ಈಗ ಅಸ್ತಿತ್ವದಲ್ಲಿರುವ ಜಿಲ್ಲಾ ಖಜಾನೆ ಕಟ್ಟಡವು ಸುಮಾರು 100 ವರ್ಷಗಳ ಹಳೆಯ ಕಟ್ಟಡವಾಗಿದ್ದು, 
ಮಂಗಳೂರು ಹೆಂಚಿನ ಪಿಚ್ಚ ಮೇಲ್ಭಾವಣಿ ಹೊಂದಿರುತ್ತದೆ. ಈ ಕಟ್ಟಡದ ಗೋಡೆಗಳ ಪ್ಲಾಸ್ಟರ್‌ ಸ೦ಪೂರ್ಣ ಹಾಳಾಗಿದ್ದು, ಅಲ್ಲದೆ ಮಳೆಗಾಲದಲ್ಲಿ ಕಟ್ಟಡವು 
ಸೋರುತ್ತಿರುವುದರಿಂದ ಗೋಡೆಗಳು ತೇವಾಂಶಗೊಂಡು, ಗೋಡೆಯ ಬಣ್ಣ ಮೇಲಿಂದ ಹಾಳಾಗುತ್ತಿರುವುದು ಕಂಡು ಬರುತ್ತಿದೆ. ಈ ಕಟ್ಟಡವನ್ನು 
ನವೀಕರಿಸುವುದು ಹೆಚ್ಚು ಖರ್ಚುದಾಯಕವಾಗಿರುತ್ತದೆ. ಅಲ್ಲದೆ ಈ ಕಟ್ಟಡದ ನವೀಕರಣ ಕಾಮಗಾರಿಯನ್ನು ಕೈಬಿಡುವುದು ಸೂಕ್ತವಾಗಿದ್ದು, ಬೆಳಗಾವಿ ಜಿಲ್ಲಾ 
ಖಜಾನೆಯ ಕಟ್ಟಡವನ್ನು ಸುವರ್ಣಸೌಧ ಕಟ್ಟಡಕ್ಕೆ ಸ್ಥಳಾಂತರಿಸಲು ದಿನಾಂಕ 25-06-2013ರಂದು ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಆದರೆ 
ಪಿಂಚಣಿದಾರರು ಹಾಗೂ ಸರ್ಕಾರಿ ನೌಕರರ ಸಂಘದಿಂದ ಸ್ಥಳಾಂತರಿಸಲು ವಿರೋಧ ವ್ಯಕ್ತವಾಗಿದೆ ಎಂದು ಜಿಲ್ಲಾ ಖಜಾನೆ/ಕಂದಾಯ ಅಧಿಕಾರಿಗಳು 
ಸಮಾಲೋಚಿಸಿ ಬೇರೆ ಪರ್ಯಾಯ ಸ್ಥಳ ಲಭ್ಯವಿರದ ಪ್ರಯುಕ್ತ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಗೆ ಸೇರಿದ ವಿಶ್ವೇಶ್ವರಯ್ಯ ನಗರದಲ್ಲಿನ ಸರ್ವೆ 
ನಂ.1371ರ ಪೈಕಿ ಖಾಲಿ ಇರುವ ಸುಮಾರು 2936 ಚ.ಮೀ. ಜಾಗದಲ್ಲಿ ಜಿಲ್ಲಾ ಖಜಾನೆ ಕಟ್ಟಡವನ್ನು ನಿರ್ಮಾಣ ಮಾಡಬಹುದಾಗಿದ್ದು, ಖಜಾನೆ ಇಲಾಖೆಗೆ 
ಹಸ್ತಾಂತರಿಸಬಹುದೆಂದು ಶಿಫಾರಸ್ಸು ಮಾಡಿರುತ್ತಾರೆ. 


ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಲೋ 292 ಬಿಎಂಎಸ್‌ 2013, ಬೆಂಗಳೂರು, ದಿನಾಂಕ: 13ನೇ ಆಗಸ್ಟ್‌ 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಬೆಳಗಾವಿ ನಗರದ ವಿಶ್ವೇಶ್ವರಯ್ಯ ನಗರದಲ್ಲಿನ ಲೋಕೋಪಯೋಗಿ ಇಲಾಖೆಗೆ ಸೇರಿದ 


ದಂ 


ಸರ್ವೆ ನಂ. 1371ರ ಪೈಕಿ ಖಾಲಿ ಇರುವ ಈ ಕೆಳಕಂಡ ಚಕ್ಕುಬಂಧಿಯ 2936 ಚ.ಮೀ. ಜಾಗವನ್ನು ಜಿಲ್ಲಾ ಖಜಾನೆ ಕಟ್ಟಡ ನಿರ್ಮಾಣ ಮಾಡಲು 
ನಿರ್ದೇಶಕರು, ಖಜಾನೆ ಇಲಾಖೆಗೆ ಹಸ್ತಾಂತರಿಸಲು ಅನುಮೋದನೆ ನೀಡಿ ಆದೇಶಿಸಲಾಗಿದೆ. 


೧೭೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦ ೨೦೧೪ ಭಾಗ೧ 





ಚಕ್ಕುಬಂಧಿ 
ಪೂರ್ವಕ್ಕೆ : ರಸ್ತೆ ಮತ್ತು ಸರ್ಕಾರಿ ವೈ ಟೈಪ್‌ ವರ್ಗ 2 ವಸತಿ ಗೃಹಗಳು 
ಪಶ್ಚಿಮಕ್ಕೆ ಕನ್ನಡ ಶಾಲೆ ಹಾಗೂ ಶಾಲಾ ಗ್ರೌಂಡ್‌ 
ಉತ್ತರಕ್ಕೆ ರಸ್ತೆ ಮತ್ತು ವರ್ಗ 3 ಸರ್ಕಾರಿ ವಸತಿ ಗೃಹಗಳು 
ದಕ್ಷಿಣಕ್ಕೆ ರಸ್ತೆ ಮತ್ತು ಸರ್ಕಾರಿ ವೈ ಟೈಪ್‌ ವರ್ಗ 3 ವಸತಿ ಗೃಹಗಳು 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಂ. ವೀರಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
PR. 738 (ಕಟ್ಟಡಗಳು) 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 


ವಿಷಯ: ಕರ್ನಾಟಕ ರಾಜ್ಯ ನಿರ್ಮಾಣ ನಿಗಮ ನಿಯಮಿತ, ಕೇಂದ್ರ ಕಛೇರಿಯ ಕಟ್ಟಡದ ನಿವೇಶನದ ಲೀಸ್‌ ಅವಧಿಯನ್ನು 
ಮುಂದುವರೆಸುವ ಕುರಿತು. 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ; ಪಿಡಬ್ಲ್ಯೂಡಿ 136 ಆರ್‌ಎಂಡಿ 83, ದಿನಾ೦ಕ 9-8-1984 


2 ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ನಿರ್ಮಾಣ ನಿಗಮ ನಿಯಮಿತ, ಬೆಂಗಳೂರು 
ಇವರ ಪತ್ರ ಸಂಖ್ಯೆ : ಕರಾನಿನಿ/ಆಡಳಿತ/2012-13/90, ದಿನಾ೦ಕ 03-06-2013. 


ಮೇಲೆ ಓದಲಾದ (1ರ ದಿನಾಂಕ 9-8-1984ರ ಸರ್ಕಾರದ ಆದೇಶದಲ್ಲಿ ಬೆಂಗಳೂರಿನ ಡಿವಿಷನ್‌ ವರ್ಕ್‌ಶಾಪ್‌, ರಾಜಾಜಿನಗರ, ಬೆಂಗಳೂರಿನ 
ಇಲ್ಲಿನ 4180 ಚದರ ಮೀಟರ್‌ ಜಾಗವನ್ನು (ಇದರಲ್ಲಿ 33.2.8 ಚದರ ಮೀಟರ್‌ ಕಟ್ಟಡ ಸೇರಿ) ಕರ್ನಾಟಕ ರಾಜ್ಯ ನಿರ್ಮಾಣ ನಿಗಮ ನಿಯಮಿತ, 
ಬೆಂಗಳೂರು ಇವರಿಗೆ ಹಲವು ಷರತ್ತಿಗಳಿಗೊಳಪಟ್ಟು ವಾರ್ಷಿಕ ರೂ. 5000/- ಗಳ ಲೀಸ್‌ ಮೇಲೆ 30 ವರ್ಷಗಳ ಅವಧಿಗೆ ನೀಡಲಾಗಿತ್ತು. ನಂತರ ಸದರಿ 
ಜಾಗದಲ್ಲಿ ಇದ್ದ ಕಟ್ಟಡವನ್ನು ಕೆಡವಿ ಕರ್ನಾಟಕ ರಾಜ್ಯ ನಿರ್ಮಾಣ ನಿಗಮ ನಿಯಮಿತ ಇವರು ಸ್ವಂತ ಕಟ್ಟಡವನ್ನು ನಿರ್ಮಿಸಿರುತ್ತಾರೆ. 


2. ಮೇಲೆ ಓದಲಾದ (2)ರ ದಿನಾಂಕ 03-06-2013ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ನಿರ್ಮಾಣ ನಿಗಮ ನಿಯಮಿತ, 
ಬೆಂಗಳೂರು ಇವರು ಕರ್ನಾಟಕ ರಾಜ್ಯ ನಿರ್ಮಾಣ ನಿಗಮ ನಿಯಮಿತಕ್ಕೆ ನೀಡಲಾಗಿದ್ದ ನಿವೇಶನದ ಲೀಸ್‌ ಅವಧಿಯು ದಿನಾಂಕ 09-08-2014 ಕ್ಕೆ 
ಅಂತ್ಯಗೊಳ್ಳುತ್ತದೆ. ಸರ್ಕಾರವು ನಿಗಮವನ್ನು ಮುಚ್ಚುವ ಆದೇಶ ಮಾಡಿದ ನಂತರದಲ್ಲಿ ನಿಗಮಕ್ಕೆ 2 ಪ್ರತಿಷ್ಠಿತ ನೀರಾವರಿ ಕಾಮಗಾರಿಗಳನ್ನು ನಿರ್ವಹಿಸಲು 
ವಹಿಸಲಾಗಿರುತ್ತದೆ. ಈ ನೀರಾವರಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ನಿಗದಿತ ಸಮಯವನ್ನು ವಿಧಿಸಿ, ಕಾಮಗಾರಿಗಳು ಪೂರ್ಣಗೊಳ್ಳುವವರೆಗೆ 


ಕಾಲಕಾಲಕ್ಕೆ ಮುಂದುವರೆಸಿರುತ್ತದೆ. ಪ್ರಸ್ತುತ ಈ ಕಾಮಗಾರಿಗಳು ಮುಗಿಯುವ ಹಂತದಲ್ಲಿ ಇರುತ್ತದೆ ಎಂದು ತಿಳಿಸಲಾಗಿದೆ. 


3 ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿನ ರಿಟ್‌ ಅರ್ಜಿ ಸಂಖ್ಯೆ 20790/2010 ಹೊಂದಿಕೊಂಡಂತೆ 2489-2603/2010 ದಿನಾ೦ಕ 08-08-2011ರ 
ಆದೇಶದಲ್ಲಿ ಅರ್ಜಿದಾರರನ್ನು ಇತರೆ ಇಲಾಖೆಗಳಲ್ಲಿ ವಿಲೀನಗೊಳಿಸುವುದು ಅಥವಾ ಸರ್ಕಾರವು ವಿವಿಧ ನಿಗಮ/ಮಂಡಳಿಗಳಲ್ಲಿ ಹುದ್ದೆಗಳನ್ನು 
ಸೃಜಿಸುವವರೆಗೆ ಅವರನ್ನು ಈಗಿರುವ ಹುದ್ದೆಯಲ್ಲಿಯೇ ಮುಂದುವರೆಸಲು ಆದೇಶಿಸಲಾಗಿತ್ತು. ಈ ಆದೇಶದ ಎರುದ್ಧ ಸರ್ಕಾರವು ನಿಗಮದ ನೌಕರರನ್ನು 
ವಿವಿಧ ಇಲಾಖೆ/ನಿಗಮ/ಮಂಡಳಿಗಳಲ್ಲಿ ವಿಲೀನಗೊಳಿಸಲು ಇಚ್ಛಿಸದೇ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಿರುತ್ತದೆ. ಸರ್ವೋಚ್ಚ ನ್ಯಾಯಾಲಯದಲ್ಲಿ 
ನಿಗಮದ ನೌಕರರನ್ನು ವಿವಿಧ ಇಲಾಖೆ/ನಿಗಮ /ಮಂಡಳಿಗಳಲ್ಲಿ ಸೇರ್ಪಡೆ ಮಾಡಬೇಕೆಂಬ ಉಚ್ಚ ನ್ಯಾಯಾಲಯದ ತೀರ್ಪಿಗೆ ತಡೆಯಾಜ್ಞೆ ನೀಡಿರುತ್ತದೆ. 
ನಿಗಮದ ನೌಕರರ ಭವಿಷ್ಯದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ಸಮಯಾವಕಾಶ ಬೇಕಾಗುತ್ತದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬರುವವರೆಗೂ 
ನಿಗಮದ ನೌಕರರ ಸೇವೆಯ ಬಗ್ಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳುವುದು ಕಷ್ಟವಾಗಿರುತ್ತದೆ. ಈ ಮೇಲೆ ತಿಳಿಸಿದ ಎಲ್ಲಾ ಕಾರಣಗಳಿಂದ ನಿಗಮದ 
ಅಸ್ತಿತ್ವದ ಬಗ್ಗೆ ಪರಿಗಣಿಸಿ ದಿನಾಂಕ 09-08-2014 ರಿಂದ 30 ವರ್ಷಗಳ ಅವಧಿಯವರೆಗೆ ಲೀಸ್‌ ಕಾಲಾವಧಿಯನ್ನು ಮುಂದುವರೆಸಬೇಕೆಂದು ವ್ಯವಸ್ಥಾಪಕ 
ನಿರ್ದೇಶಕರು ಕೋರಿರುತ್ತಾರೆ. 


ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಲೋಇ 244 ಬಿಎಂಎಸ್‌ 2013, ಬೆಂಗಳೂರು, ದಿನಾಂಕ: 26ನೇ ಆಗಸ್ಟ್‌ 2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ನಿರ್ಮಾಣ ನಿಗಮ ನಿಯಮಿತ, ಬೆಂಗಳೂರು ಇವರಿಗೆ ಸರ್ಕಾರದ 
ಆದೇಶ ಸಂಖ್ಯೆ ಪಿಡಬ್ಲ್ಯೂಡಿ 136 ಆರ್‌ಎಂಡಿ 83, ದಿನಾಂಕ 9-8-1984 ರಲ್ಲಿ 30 ವರ್ಷಗಳ ಅವಧಿಗೆ ನೀಡಿರುವ 4180 ಚದರ ಮೀಟರ್‌ ಜಾಗದ 
ಲೀಸ್‌ ಅವಧಿ ಮುಗಿದಿರುವುದರಿಂದ, ದಿನಾಂಕ 09-08-2014 ರಿಂದ ಲೀಸ್‌ ಅವಧಿಯನ್ನು 10 ವರ್ಷಗಳ ಅವಧಿವರೆಗೆ ಸೀಮಿತಗೊಳಿಸಿದೆ ಅಥವಾ ಎಲ್ಲಾ 
ಸಿಬ್ಬಂದಿಗಳನ್ನು ಇತರೆ ಸರ್ಕಾರಿ ನಿಗಮಕ್ಕೆ ನಿಯೋಜಿಸಿ ಸಂಸ್ಥೆಯನ್ನು ಅಂತಿಮವಾಗಿ ಮುಚ್ಚುವವರೆಗೂ ಸದ್ಯಕ್ಕೆ ಮಾಹೆಯಾನ ರೂ.5000/- (ಐದು ಸಾವಿರ 
ರೂಪಾಯಿಗಳು ಮಾತ್ರ) (Nominal 1911) ನಿಗದಿಪಡಿಸಿ, ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮಾತ್ರ ಲೀಸ್‌ ಅವಧಿಯನ್ನು ವಿಸ್ತರಿಸಿ 
ಆದೇಶಿಸಲಾಗಿದೆ. 


ಉಳಿದಂತೆ ಸರ್ಕಾರದ ಆದೇಶ ಸಂಖ್ಯೆ ; ಪಿಡಬ್ಲ್ಯೂಡಿ 136 ಆರ್‌ಎಂಡಿ 83, ದಿನಾಂಕ 9-8-1984ರ ಷರತ್ತು ಸಂಖ್ಯೆ ls ೨,.:6,. 7 ಮತ್ತು 8 
ರಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೧೪ ೧೭೫೫ 





ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ದಕ್ಷಿಣ). ಬೆಂಗಳೂರು ಇವರು ಈ ಕುರಿತು ಕರಾರನ್ನು ಸಕ್ಷಮ ಪ್ರಾಧಿಕಾರದ ಅನುಮೋದನೆ 
ಪಡೆದು ಮಾಡಿಕೊಳ್ಳುವುದು. 


ಈ ಆದೇಶವನ್ನು ಆರ್ಥಿಕ ಇಲಾಕೆಯ ಟಿಪ್ಪಣಿ ಸಂಖ್ಯೆ : ಆಳ 447 ಆಕೋ-1/2014, ದಿನಾ೦ಕ 14-08-2014ರ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಎಂ. ವೀರಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
PR. 739 (ಕಟ್ಟಡಗಳು) 


ಆರ್ಥಿಕ ಸಚಿವಾಲಯ 
ವಿಷಯ : ಖಜಾನೆ ಇಲಾಖೆಯಲ್ಲಿ ಕೆಲವು ಅಧಿಕಾರಿ/ನೌಕರರ ಹುದ್ದೆಗಳನ್ನು ಮೇಲ್ದರ್ಜೆಗೇರಿಸುವ ಬಗ್ಗೆ. 
ಓದಲಾಗಿದೆ : ನಿರ್ದೇಶಕರು, ಖಜಾನೆ ಇಲಾಖೆ ಇವರ ಪತ್ರ ಸಂಖ್ಯೆ:ಖನಿ/ಸಿಬ್ಬಂದಿ-5/ಸಿಆರ್‌ 63/2013-14, ದಿ:05.06.2014. 
ಪ್ರಸ್ತಾವನೆ:- 
ನಿರ್ದೇಶಕರು, ಖಜಾನೆ ಇಲಾಖೆ, ಬೆಂಗಳೂರು ಇವರು ಮೇಲೆ ಓದಲಾದ ಪತ್ರದನ್ವಯ ಸಲ್ಲಿಸಿದ ಪ್ರಸ್ತಾವದಲ್ಲಿ ರಾಜ್ಯದ ಎಲ್ಲಾ ಖಜಾನೆಗಳು 


ಗಣಕೀಕರಣಗೊಂಡಿದ್ದು, ಖಜಾನೆಗಳ ಕಾರ್ಯ ಚಟುವಟಿಕೆ ಹಾಗೂ ಜವಾಬ್ದಾರಿಗಳು ಅಧಿಕಗೊಂಡಿರುವುದಲ್ಲದೇ ಹೊಸ ಪದ್ಧತಿಯಲ್ಲಿ ಖಜಾನೆಗಳು 
ಹೆಚ್ಚುವರಿ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿರುವುದರಿ೦ದ ಖಜಾನೆ ಇಲಾಖೆಯಲ್ಲಿನ ಕೆಳಕಂಡ ಹುದ್ದೆಗಳನ್ನು ಮೇಲ್ದರ್ಜೆಗೇರಿಸುವಂತೆ ಕೋರಿರುತ್ತಾರೆ. 


1 3 ಉಪ ನಿರ್ದೇಶಕರ ಹುದ್ದೆಗಳನ್ನು ಜಂಟಿ ನಿರ್ದೇಶಕರ ಹುದ್ದೆಗಳಾಗಿ ಮೇಲ್ದರ್ಜೆಗೇರಿಸುವುದು. 
2) 18 ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಗಳನ್ನು ಉಪ ನಿರ್ದೇಶಕರ ಹುದ್ದೆಗಳಾಗಿ ಮೇಲ್ದರ್ಜೆಗೇರಿಸುವುದು. 
3) 57 ಸಹಾಯಕ ಖಜಾನಾಧಿಕಾರಿ ಹುದ್ದೆಗಳನ್ನು ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಗಳಾಗಿ ಮೇಲ್ಬರ್ಜೆಗೇರಿಸುವುದು. 
4) 57 ಮುಖ್ಯಲೆಕ್ಕಿಗರ ಹುದ್ದೆಗಳನ್ನು ಸಹಾಯಕ ಖಜಾನಾಧಿಕಾರಿ ಹುದ್ದೆಗಳಾಗಿ ಮೇಲ್ದರ್ಜೆಗೇರಿಸುವುದು. 
5) 57 ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳನ್ನು ಮುಖ್ಯಲೆಕ್ಕಿಗರ ಹುದ್ದೆಗಳಾಗಿ ಮೇಲ್ದರ್ಜೆಗೇರಿಸುವುದು. 
6) 259 ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಾಗಿ ಮೇಲ್ದರ್ಜೆಗೇರಿಸುವುದು. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆಆ 132 ಆಖಇ 2014 ಬೆಂಗಳೂರು, ದಿನಾಂಕ: 12.09.2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಖಜಾನೆ ಇಲಾಖೆಯ ಈ ಕೆಳಕಂಡ ಅಧಿಕಾರಿ ಮತ್ತು ನೌಕರ ವೃಂದದ ಹುದ್ದೆಗಳನ್ನು ಮೇಲ್ದರ್ಜೆಗೇರಿಸಲು 


pr) ದು 


ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 
1. ಖಜಾನೆ ಇಲಾಖೆಯಲ್ಲಿ ಕೆಳಕಂಡ 3 ಉಪ ನಿರ್ದೇಶಕರ ಹುದ್ದೆಗಳನ್ನು ಜಂಟಿ ನಿರ್ದೇಶಕರ ಹುದ್ದೆಗಳಾಗಿ ಮೇಲ್ಪರ್ಜೆಗೇರಿಸಲಾಗಿದೆ. 


ಉಪ ನಿರ್ದೇಶಕರ ಹುದ್ದೆಯಿಂದ ಜಂಟಿನಿರ್ದೇಶಕರ ಹುದ್ದೆಯಾಗಿ 


ಹ್‌ ಮೇಲ್ದರ್ಜೆಗೇರಿಸಲಾದ 3 ಹುದ್ದೆಗಳು 
1) ಉಪ ನಿರ್ದೇಶಕರು ಮೈಸೂರು - ಜಂಟಿ ನಿರ್ದೇಶಕರು, ಮೈಸೂರು 
2) ಉಪ ನಿರ್ದೇಶಕರು ಬೆಳಗಾಂ - ಜಂಟಿ ನಿರ್ದೇಶಕರು, ಬೆಳಗಾಂ 
3) ಉಪ ನಿರ್ದೇಶಕರು ಗುಲ್ಬರ್ಗಾ _ ಜಂಟಿ ನಿರ್ದೇಶಕರು, ಗುಲ್ಬರ್ಗಾ 


2. ಖಜಾನೆ ಇಲಾಖೆಯ ಕೆಳಕಂಡ 18 ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಗಳನ್ನು ಉಪ ನಿರ್ದೇಶಕರ ಹುದ್ದೆಗಳಾಗಿ ಮೇಲ್ಬರ್ಜೆಗೇರಿಸಲಾಗಿದೆ. 
ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಯಿಂದ ಉಪ ನಿರ್ದೇಶಕರ ಹುದ್ದೆಯಾಗಿ ಮೇಲ್ದರ್ಜೆಗೇರಿಸಲಾದ 18 ಹುದ್ದೆಗಳು: 


1 ಉಪ ನಿರ್ದೇಶಕರು, ಮಂಗಳೂರು 2. ಉಪ ನಿರ್ದೇಶಕರು, ಶಿವಮೊಗ್ಗ 

3. ಉಪ ನಿರ್ದೇಶಕರು, ಧಾರವಾಡ 4. ಉಪ ನಿರ್ದೇಶಕರು, ದಾವಣಗೆರೆ 

5. ಉಪ ನಿರ್ದೇಶಕರು, ಬಿಜಾಪುರ 6. ಉಪ ನಿರ್ದೇಶಕರು, ಹಾಸನ 

7. ಉಪ ನಿರ್ದೇಶಕರು, ಮಂಡ್ಯ 8. ಉಪ ನಿರ್ದೇಶಕರು, ತುಮಕೂರು 
9. ಉಪ ನಿರ್ದೇಶಕರು, ಬಳ್ಳಾರಿ 10. ಉಪ ನಿರ್ದೇಶಕರು, ಬೀದರ್‌ 

11. ಉಪ ನಿರ್ದೇಶಕರು, ಚಿತ್ರದುರ್ಗ 12. ಉಪ ನಿರ್ದೇಶಕರು, ಚಿಕ್ಕಮಗಳೂರು 


13. ಉಪ ನಿರ್ದೇಶಕರು, ಉಡುಪಿ 14. ಉಪ ನಿರ್ದೇಶಕರು, ಚಾಮರಾಜನಗರ 


೧೭೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦ ೨೦೧೪ ಭಾಗ ೧ 





15. ಉಪ ನಿರ್ದೇಶಕರು, ರಾಯಚೂರು 16. ಉಪ ನಿರ್ದೇಶಕರು, ಕೋಲಾರ 
17. ಉಪ ನಿರ್ದೇಶಕರು, ರಾಮನಗರ 18. ಉಪ ನಿರ್ದೇಶಕರು, ಕೊಪ್ಪಳ 


3. ಖಜಾನೆ ಇಲಾಖೆಯ ಕೆಳಕಂಡ 57 ಸಹಾಯಕ ಖಜಾನಾಧಿಕಾರಿ ಹುದ್ದೆಗಳನ್ನು ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಗಳಾಗಿ ಮೇಲ್ದರ್ಜೆಗೇರಿಸಲಾಗಿದೆ. 
ಸಹಾಯಕ ಖಜಾನಾಧಿಕಾರಿ ಹುದ್ದೆಯಿಂದ ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಯಾಗಿ ಮೇಲ್ದರ್ಜೆಗೇರಿಸಲಾದ 17 ಹುದ್ದೆಗಳು 
1 ಜಂಟಿ ನಿರ್ದೇಶಕರ ಕಛೇರಿ-ಮೈಸೂರು- 1 (ಆಡಳಿತ) + 1 (ಲೆಕ್ಕತಪಾಸಣಾ ವಿಭಾಗ) 
2) ಜಂಟಿ ನಿರ್ದೇಶಕರ ಕಛೇರಿ-ಬೆಳಗಾಂ- 1 (ಆಡಳಿತ) + 1 (ಲೆಕ್ಕತಪಾಸಣಾ ವಿಭಾಗ) 
3) ಜ೦ಟಿ ನಿರ್ದೇಶಕರ ಕಛೇರಿ-ಗುಲ್ಬರ್ಗಾ- 1 (ಆಡಳಿತ) -- 1 (ಲೆಕ್ಕತಪಾಸಣಾ ವಿಭಾಗ) 
4) ನಗರ ಜಿಲ್ಲಾ ಖಜಾನೆ, ಬೆಂಗಳೂರು -1 (ಲೆಕ್ಕತಪಾಸಣಾ ವಿಭಾಗ) 
5) ರಾಜ್ಯ ಹುಜೂರ್‌ ಖಜಾನೆ, ಬೆಂಗಳೂರು -2 
6) ಖಜಾನೆ ನಿರ್ದೇಶನಾಲಯ -2 
7) ಎನ್‌ಎಂಸಿ(ತಾಂತಿಕ ವಿಭಾಗ)-2 
8) ಎನ್‌ಪಿಎಸ್‌-2 
9) ಖಜಾನೇತರ ಕಾರ್ಯಾಚರಣೆ ತಂಡ -2 


ಸಹಾಯಕ ಖಜಾನಾಧಿಕಾರಿ ಹುದ್ದೆಯಿಂದ ಜಿಲ್ಲಾ ಖಜಾನಾಧಿಕಾರಿ ಹುದ್ದೆಯಾಗಿ ಮೇಲ್ದರ್ಜೆಗೇರಿಸಲಾದ 40 ಹುದ್ದೆಗಳು: 


1) ಕಡೂರು 2) ಬೆಂಗಳೂರು ಉತ್ತರ 3) ಕೋಳ್ಳೇಗಾಲ 4) ಹೊಸಪೇಟೆ 

5) ತರೀಕೆರೆ 6) ಭದ್ರಾವತಿ 7) ಸಾಗರ 8) ಹುಣಸೂರು 

9) ಮಳವಳ್ಳಿ 10) ಅರಸೀಕೆರೆ 11) ಕನಕಪುರ 12) ಮದ್ದೂರು 

13) ಚನ್ನರಾಯಪಟ್ಟಣ 14) ಕುಣಿಗಲ್‌ 15) ಹುಮ್ನಾಬಾದ್‌ 16) ನಂಜನಗೂಡು 
17) ಗಂಗಾವತಿ 18) ಚನ್ನಪಟ್ಟಣ 19) ಹಿರಿಯೂರು 20) ಭಾಲ್ಕಿ 

21 ಮಾಗಡಿ 22) ಮಧುಗಿರಿ 23) ಚನ್ನಗಿರಿ 24) ಗುಬ್ಬಿ 

25) ಚಳ್ಳಕೆರೆ 26) ಚಿಕ್ಕೋಡಿ 27) ಗೋಕಾಕ್‌ 28) ಗುಂಡ್ಲುಪೇಟೆ 
29) ಕೆ.ಆರ್‌.ಪೇಟೆ 30) ಹೊಳೆನರಸೀಪುರ 31) ಆಳಂದ 32) ಟಿ. ನರಸೀಪುರ 
33) ಕೆ.ಆರ್‌.ನಗರ 34) ಶಿರಾ 35) ಬಸವಕಲ್ಯಾಣ 36) ತಿಪಟೂರು 
37) ಶಿಕಾರಿಪುರ 38) ಹೆಚ್‌.ಡಿ.ಕೋಟೆ 39) ಪುತ್ತೂರು 40) ದೊಡ್ಡಬಳ್ಳಾಪುರ 


4. ಖಜಾನೆ ಇಲಾಖೆಯ ಕೆಳಕಂಡ ಮುಖ್ಯ ಲೆಕ್ಕಿಗರ 57 ಹುದ್ದೆಗಳನ್ನು ಸಹಾಯಕ ಖಜಾನಾಧಿಕಾರಿ ಹುದ್ದೆಗಳಾಗಿ ಮೇಲ್ದರ್ಜೆಗೇರಿಸಲಾಗಿದೆ. 
ಮುಖ್ಯ ಲೆಕ್ಕಿಗರ ಹುದ್ದೆಯಿಂದ ಸಹಾಯಕ ಖಜಾನಾಧಿಕಾರಿ ಹುದ್ದೆಯಾಗಿ ಮೇಲ್ದ್ಬರ್ಜೆಗೇರಿಸಲಾದ 57 ಹುದ್ದೆಗಳು 


1... ಏಕ ಸದಸ್ಯ ಖಜಾನೆಗಳು — 11 
2. ಖಜಾನೆ ನಿರ್ದೇಶನಾಲಯ - 26 
3. ರಾಜ್ಯ ಹುಜೂರ್‌ ಖಜಾನೆ - 2 
4. ಜಂಟಿ ನಿರ್ದೇಶಕರ ಕಛೇರಿ ಬೆಂಗಳೂರು ನಗರ - 4 
5. ಜಂಟಿ ನಿರ್ದೇಶಕರ ಕಛೇರಿ ಮೈಸೂರು - 5 
6. ಜಂಟಿ ನಿರ್ದೇಶಕರ ಕಛೇರಿ ಬೆಳಗಾಂ - 4 
7. ಜಂಟಿ ನಿರ್ದೇಶಕರ ಕಛೇರಿ ಗುಲ್ಬರ್ಗಾ - 5 


5. ಖಜಾನೆ ಇಲಾಖೆಯ ಕೆಳಕಂಡ ಪ್ರಥಮ ದರ್ಜೆ ಸಹಾಯಕರ 57 ಹುದ್ದೆಗಳನ್ನು ಮುಖ್ಯಲೆಕ್ಕಿಗರ ಹುದ್ದೆಗಳಾಗಿ ಮೇಲ್ದರ್ಜೆಗೇರಿಸಲಾಗಿದೆ. 
ಪ್ರಥಮ ದರ್ಜೆ ಸಹಾಯಕರ ಹುದ್ದೆಯಿಂದ ಜಿಲ್ಲಾ ಮುಖ್ಯ ಲೆಕ್ಕಿಗರ ಹುದ್ದೆಯಾಗಿ ಮೇಲ್ಪರ್ಜೆಗೇರಿಸಲಾದ 57 ಹದ್ದೆಗಳು 


8. ಏಕ ಸದಸ್ಯ ಖಜಾನೆಗಳು — 1] 
9. ಖಜಾನೆ ನಿರ್ದೇಶನಾಲಯ - 1 
10. ರಾಜ್ಯ ಹುಜೂರ್‌ ಖಜಾನೆ - 2 
1. ಪಿಂಚಣಿ ಬಟವಾಡೆ ಖಜಾನೆ - 8ೈ 


12. ಜ೦ಟಿ ನಿರ್ದೇಶಕರ ಕಛೇರಿ ಬೆ೦ಗಳೂರು - 4 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೧೪ ೧೭೫೭ 





13. ಜಂಟಿ ನಿರ್ದೇಶಕರ ಕಛೇರಿ ಮೈಸೂರು — 5 
14. ಜಂಟಿ ನಿರ್ದೇಶಕರ ಕಛೇರಿ ಬೆಳಗಾಂ ದ 4 
15. ಜಂಟಿ ನಿರ್ದೇಶಕರ ಕಛೇರಿ ಗುಲ್ಬರ್ಗಾ — 5 


6. ಖಜಾನೆ ಇಲಾಖೆಯಲ್ಲಿ 259 ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳನ್ನು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಾಗಿ ಮೇಲ್ಪರ್ಜೆಗೇರಿಸಲಾಗಿದೆ. 
ಈ ರೀತಿ ಉನ್ನತೀಕರಿಸಿದ ಹುದ್ದೆಗಳ ಗುರುತಿಸುವಿಕೆಯ ಬಗ್ಗೆ ಖಜಾನೆ ಇಲಾಖೆ ನಿರ್ದೇಶಕರು ಕ್ರಮವಹಿಸತಕ್ಕದ್ದು. 


ಮೇಲಿನಂತೆ ಮೇಲ್ದರ್ಜೆಗೆ ಏರಿಸಲ್ಪಟ್ಟ ಹುದ್ದೆಗಳನ್ನು ಇಲಾಖೆಯ ವೃಂದ ಬಲದಲ್ಲಿ ಸೇರಿಸಲು ನಿರ್ದೇಶಕರು ಖಜಾನೆ ಇಲಾಖೆ ಅವರು ಕ್ರಮ 
ಕೈಗೊಳ್ಳುತ್ತಾರೆ. 
ಈ ಪ್ರಸ್ತಾವನೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೇಸಿಬ್ಬಂದಿ)ಯು ಟಿಪ್ಪಣಿ ಸಂಖ್ಯೆ ಸಿಆಸುಇ 338 ಸಿಶಾಸೇ 2014 
ದಿನಾಂಕ:19.08.2014 ರಲ್ಲಿ ನೀಡಿದ ಸಹಮತಿ ನೀಡಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಲಕ್ಷ್ಮಣ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧೯.731 ಆರ್ಥಿಕ ಇಲಾಖೆ(ಆಡಳಿತ & ಮುಂಗಡ) 


ಆರ್ಥಿಕ ಸಚಿವಾಲಯ 
ವಿಷಯ : ಖಜಾನೆ ಇಲಾಖೆಯಲ್ಲಿ ಹೆಚ್ಚುವರಿ ನಿರ್ದೇಶಕರ ಎರಡು ಹುದ್ದೆಗಳನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ : ನಿರ್ದೇಶಕರು, ಖಜಾನೆ ಇಲಾಖೆ ಇವರ ಪತ್ರ ಸಂಖ್ಯೆ:ಖನಿ/ಸಿಬ್ಬಂದಿ-5/ಸಿಆರ್‌ 63/2013-14, ದಿ:05.06.2014. 
ಪ್ರಸ್ತಾವನೆ:- 
2002 ರಿಂದ ರಾಜ್ಯಾದಂತ ಎಲ್ಲಾ ಖಜಾನೆಗಳು ಗಣಕೀಕರಣಗೊಂಡಿದ್ದು, ಖಜಾನೆಗಳ ಕಾರ್ಯ ಬಾಹುಳ್ಯ ಹಾಗೂ ಜವಾಬ್ದಾರಿಗಳು 
ಅಧಿಕಗೊಂಡಿರುವುದಲ್ಲದೆ ಹೊಸ ಪದ್ಧತಿಯಲ್ಲಿ ಖಜಾನೆಗಳು ಹೆಚ್ಚುವರಿ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗಿರುತ್ತದೆ. 


ಖಜಾನೆ ಇಲಾಖೆಗೆ 2 ಜಂಟಿ ನಿರ್ದೇಶಕರ ಹುದ್ದೆಗಳು ಮಂಜೂರಾಗಿದ್ದು ಒಬ್ಬ ಜಂಟಿ ನಿರ್ದೇಶಕರು ಖಜಾನೆ ನಿರ್ದೇಶನಾಲಯದಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದು ಇನ್ನೊಬ್ಬರು ಜಂಟಿ ನಿರ್ದೇಶಕರು ರಾಜ್ಯ ಹುಜೂರ್‌ ಖಜಾನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೇವಲ ಒಬ್ಬ ಜಂಟಿ 
ನಿರ್ದೇಶಕರು ಖಜಾನೆ ನಿರ್ದೇಶನಾಲಯದಲ್ಲಿ ಆಡಳಿತ ಮತ್ತು ತಾಂತ್ರಿಕ ಕಾರ್ಯಗಳನ್ನು ನಿರ್ವಹಿಸುವುದು ಅಸಾಧ್ಯವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಖಜಾನೆ 
ನಿರ್ದೇಶನಾಲಯದಲ್ಲಿ ನಿರ್ದೇಶಕರ ನಂತರ ಕೆಳಹಂತದಲ್ಲಿ 2 ಹೆಚ್ಚುವರಿ ನಿರ್ದೇಶಕರ ಹುದ್ದೆಗಳ ಸೃಜನೆ ಅವಶ್ಯಕತೆ ಇದ್ದು, ಇದರಲ್ಲಿ 1 ಹುದ್ದೆಯನ್ನು 
ಆಡಳಿತಕ್ಕಾಗಿ ಮತ್ತೊಂದು ಹುದ್ದೆಯನ್ನು ತಾಂತ್ರಿಕ ಉದ್ದೇಶಕ್ಕಾಗಿ ಸೃಜಿಸುವುದು ಅವಶ್ಯಕವಾಗಿರುತ್ತದೆ. ಈ ಹುದ್ದೆಯನ್ನು ಕನಿಷ್ಠ 1 ವರ್ಷ ಸೇವಾವಧಿ 
ಪೂರೈಸಿರುವ ಅರ್ಹ ಜಂಟಿ ನಿರ್ದೇಶಕರಿಂದ ಬಡ್ತಿ ಮೂಲಕ ಭರ್ತಿ ಮಾಡಬಹುದಾಗಿದ್ದು, ದಿ:01.012015ರಿ೦ದ ಜಾರಿಗೆ ಬರುವಂತೆ 1 ಹುದ್ದೆ ಹಾಗೂ 
0101.2016ರಿ೦ದ ಜಾರಿಗೆ ಬರುವಂತೆ 1 ಹೆಚ್ಚುವರಿ ನಿರ್ದೇಶಕರ ಹುದ್ದೆಗಳನ್ನು ಸೃಜಿಸುವಂತೆ ಮೇಲೆ ಓದಲಾದ ಪತ್ರದಲ್ಲಿ ಖಜಾನೆ ನಿರ್ದೇಶಕರು ಪ್ರಸ್ತಾವನೆ 
ಸಲ್ಲಿಸಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಮುಂದಿನಂತೆ ಆದೇಶಿಸುತ್ತದೆ. 


ದು 


ಸರ್ಕಾರದ ಆದೇಶ ಸಂಖ್ಯೆ: ಆಇ 02 ಆಖಇ 2014 (ಭಾ) ಬೆಂಗಳೂರು, ದಿನಾಂಕ: 09.09.2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಖಜಾನೆ ಇಲಾಖೆಯಲ್ಲಿ ಎರಡು ಹೆಚ್ಚುವರಿ ನಿರ್ದೇಶಕರ ಹುದ್ದೆಗಳನ್ನು ಅ೦ದರೆ ಒಂದು ಹೆಚ್ಚುವರಿ ನಿರ್ದೇಶಕರು 
(ಆಡಳಿತ) ಹಾಗೂ ಒಂದು ಹೆಚ್ಚುವರಿ ನಿರ್ದೇಶಕರು (ತಾಂತ್ರಿಕ) ಹುದ್ದೆಗಳನ್ನು ವೇತನ ಶ್ರೇಣಿ ರೂ.44250-60600ಯಲ್ಲಿ ಕ್ರಮವಾಗಿ ದಿ:01.01.2015 ರಿಂದ 
ಜಾರಿಗೆ ಬರುವಂತೆ ಹಾಗೂ 01.01.2016ರಿ೦ದ ಜಾರಿಗೆ ಬರುವಂತೆ 1 ಹುದ್ದೆಯನ್ನು ಸೃಜಿಸಲಾಗಿದೆ. ಈ ಹುದ್ದೆಗಳನ್ನು ತುಂಬುವ ಕಾರ್ಯವಿಧಾನವನ್ನು 
ನಂತರ ನಿಗಧಿಪಡಿಸಲಾಗುವುದು. 

ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಸಿಆಸುಇ 342 ಸಿಶಾಸೇ 2014 ದಿನಾಂಕ: 18.08.2014ರಲ್ಲಿ 
ನೀಡಿದ ಸಹಮತಿಯನ್ವಯ ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಲಕ್ಷ್ಮಣ 
KY 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ(ಆಡಳಿತ & ಮುಂಗಡ) 


FINANCE SECRETARIAT 


PR.732 


Sub: Revision of the rates of Dearness Allowance-reg. 
Read: 1) G.0.No. FD 23 SRP 2011, dated: 15.06.2011 
2) G.0. No. FD 07 SRP 2012, dated: 21.04.2012 
3) G.0. No. FD 17 SRP 2012, dated: 14.05.2012 
4) G.0. No. FD 25 SRP 2012, dated: 17.10.2012 

) 


5) G.0. No. FD 09 SRP 2013, dated: 08.05.2013 


೧೭೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦ ೨೦೧೪ ಭಾಗ ೧ 





6) G.0. No. FD 21 SRP 2013, dated: 03.10.2013 

7) G.0. No. FD 5 SRP 2014, dated: 08.04.2014 

8) Representation dated 20.09.2014 of the President Karnataka State Government 
Employess’ Association. 


9) Representation of the President, Karnataka State Government Pensioners, Association. 


GOVERNMENT ORDER NO. FD 17 SRP 2014 BANGALORE, Dated 26" September 2014 


Government are pleased to sanction increase in the rates of Dearness Allowance payable to the State Government employees 
in the Revised Pay Scales 2012 from the existing 21% to 25.25% of Basic Pay with effect from 1°" July 2014. 


2. These orders will apply to the full time Government employees, employees of Zilla Panchayats, work charged employees on 
regular time scales of pay, full time employees of aided educational Institutions and Universities who are on regular time scales of pay. 


3. Forthe purpose of grant of Dearness Allowance, the term 'Basic Pay’ means, pay drawn by a Government Employee in the 
scale of pay applicable to the post held by him and includes: 


a. Stagnation increment, if any, granted to him above the maximum of the scale of pay. 


b. Personal Pay. if any, granted to him under sub-rule (3) of Rule 7 of the Karnataka Civil Services 
(Revised Pay) Rules, 2012. 


c. Additional increment, if any. granted to him above the maximum of the scale of pay. 
4. Basic Pay shall not include any emoluments other than those specified above. 


5. Government are also pleased to sanction increase in the rates of Dearness Allowance from the existing 21 % to 25.25% 
of the basic pension/family pension with effect from 1° July 2014 to the State Government pensioners/family pensioners and 
pensioners/family pensioners of the aided educational institutions whose pension/family pension is paid out of the Consolidated Fund of 
the State. 


6. Government are also pleased to sanction increase in the rates of Dearness Allowance from the existing 21 % to 25.25% 
of the basic pension/family pension with effect from 1°" July 2014 to the pensioners/family pensioners who were drawing pay in the 


UGC/AICTE/ICAR scales of pay. 


7. Separate orders will be issued in respect of employees on UGC/AICTE/ICAR/NJPC scales of pay and also in respect of 
NJPC pensioners. 


8. The increase in Dearness Allowance admissible under this order is payable in cash. 


9. The payment on account of Dearness Allowance involving fractions of 50 paise and above shall be rounded off to the 
next rupee and fractions less than 50 paise shall be ignored. 


10. The Dearness Allowance will be shown as a distinct element of remuneration and will not be treated as pay for any 
purpose. 


By Order and in the Name of the Governor of Karnataka, 


PR.733 SUNDARARAJA GUPTHA 
5೦.500 Joint Secretary to Government, 


Finance Department (Services-2) 


ಆರ್ಥಿಕ ಸಚಿವಾಲಯ 
ಅಧಿಕೃತ ಜ್ಞಾಪನ 
ಸಂಖ್ಯೆ:ಆಇ 295 ಪಿಇಎನ್‌ 1 2010 ಬೆಂಗಳೂರು, ದಿನಾಂಕ: 17.07.2014. 
ವಿಷಯ : ಕಾಣೆಯಾದ ಸರ್ಕಾರಿ ನೌಕರರ ವಾರಸುದಾರರಿಗೆ/ ಕುಟುಂಬಕ್ಕೆ ಕುಟುಂಬ ಪಿಂಚಣಿ ನೀಡುವ ಬಗ್ಗೆ. 
ಓದಲಾಗಿದೆ: ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ- ಆಇ 11 ಕುವಿವೇ 87, ದಿನಾಂಕ: 21.03.1988. 


ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ-ಆಇ (ವಿ) 11 ಪಿಇಟಿ 87, ದಿನಾಂಕ: 21.03.1988ರಲ್ಲಿ ಕಾಣೆಯಾದ ಸರ್ಕಾರಿ ನೌಕರರ 
ವಾರಸುದಾರರಿಗೆ /ಕುಟುಂಬಕ್ಕೆ ವಿಶ್ರಾಂತಿ ವೇತನ/ಕುಟುಂಬ ವಿಶ್ರಾಂತಿ ವೇತನವನ್ನು ಹಲವು ಷರತ್ತುಗಳಿಗೊಳಪಟ್ಟು ಮಂಜೂರು ಮಾಡುವ ಬಗ್ಗೆ ಇರುತ್ತದೆ. 


ಕಾಣೆಯಾದ ಸರ್ಕಾರಿ ನೌಕರನ ಕುಟುಂಬವು, ಭಾರತೀಯ ಸಾಕ್ಷ್ಯ ಕಾಯ್ದೆಯ ಸೆಕ್ಷನ್‌ 108 ರನ್ವಯ ಕಾಣೆಯಾದ ನೌಕರನ ಸಿವಿಲ್‌ ಡೆತ್‌ 
ಸಂಬಂಧದಲ್ಲಿ ನ್ಯಾಯಾಲಯದ ಡಿಕ್ರಿ/ಆದೇಶ ಪಡೆದಿರುವ ಪ್ರಕರಣಗಳಲ್ಲಿ ಅಂತಹ ಪ್ರಕರಣಗಳನ್ನು ನಿಯತಗೊಳಿಸುವುದು ಒಳಗೊಂಡಂತೆ ಈ ಕೆಳಕಂಡ 
ಅಂಶಗಳು ಪರಿಶೀಲನಾರ್ಹವಾಗಿದೆ. 


1)ಕಾಣೆಯಾದ ಸರ್ಕಾರಿ ನೌಕರನ ಕುಟುಂಬಕ್ಕೆ ಕುಟುಂಬ ಪಿಂಚಣಿ ಸೌಲಭ್ಯವನ್ನು ಕಾಣೆಯಾದ ದಿನಾಂಕದಿಂದ ಅಥವಾ ನ್ಯಾಯಾಲಯದ 
ಡಿಕ್ರಿಆದೇಶದನ್ನ್ವಯ ಭಾವಿಸುವ ಮರಣದ ದಿನಾಂಕದಿಂದ ನೀಡಬಹುದೇ? ಈ ಎರಡು ದಿನಾಂಕಗಳು ಬೇರೆ ಬೇರೆಯಾದ ಪ್ರಕರಣಗಳಲ್ಲಿ, ಈ ವ್ಯತ್ಯಾಸದ 
ಅವಧಿಯನ್ನು ನಿಯತಗೊಳಿಸುವುದು. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೧೪ ೧೭೫೯ 





2) ಹಾಗೂ ದಿನಾಂಕ:21.03.1988ರ ಅಧಿಕೃತ ಜ್ಞಾಪನದಲ್ಲಿನ ಉಪಬಂಧಗಳನ್ವಯ ಸರ್ಕಾರಿ ನೌಕರನು ಕಾಣೆಯಾದ ದಿನಾಂಕದಿಂದ ಒಂದು 
ವರ್ಷದ ನಂತರ ಕುಟುಂಬ ಪಿಂಚಣಿಯನ್ನು ಬಿಡುಗಡೆ ಗೊಳಿಸಬೇಕೆಂದಿರುತ್ತದೆ ಮತ್ತು ಈ ಒಂದು ವರ್ಷವನ್ನು ಅಸಾಧಾರಣ ರಜೆಯನ್ನಾಗಿ 
ಪರಿಗಣಿಸಬೇಕೆಂದು ಹಾಗೂ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ-244-ಎ ರನ್ವಯ ಈ ಅವಧಿಯನ್ನು ಅರ್ಹತಾದಾಯಕ ಸೇವೆಯನ್ನಾಗಿ 
ಪರಿಗಣಿಸಬೇಕಾಗುತ್ತದೆ. ಆದರೆ, ಪ್ರಶ್ನಿತ ಪ್ರಕರಣಗಳಲ್ಲಿ ಅಂದರೆ ಮೊದಲು ದಿನಾಂಕ:21.03.1988ರ ಅಧಿಕೃತ ಜ್ಞಾಪನದನ್ವಯ ಇತ್ಯರ್ಥಗೊಂಡ ಪ್ರಕರಣಗಳಲ್ಲಿ 
ನಂತರ ಸೇವೆಯಲ್ಲಿರುವಾಗಲೇ ಮರಣಹೊಂದಿದ ಪ್ರಕರಣಗಳೆಂದು ಪರಿಗಣಿಸುವಲ್ಲಿ, ಈ ಅವಧಿಯ ಪರಿಗಣನೆಯ ಕುರಿತು. 


ರಾಜ್ಯ ಸರ್ಕಾರವು ಮೇಲ್ಕಂಡ ಅಂಶಗಳೂ ಒಳಗೊಂಡಂತೆ ವಿಷಯವನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಸ್ಪಷ್ಟೀಕರಿಸಿದೆ: 


ದಿನಾಂಕ:21.03.1988ರ ಅಧಿಕೃತ ಜ್ಞಾಪನದ ಉಪಬಂಧಗಳಲ್ಲಿ ಕಾಣೆಯಾದ ಸರ್ಕಾರಿ ನೌಕರನ ಕುಟುಂಬದವರಿಗೆ ಕುಟುಂಬ ಪಿಂಚಣಿಯನ್ನು ಆತನು 
ಕಾಣೆಯಾದ ದಿನಾಂಕದಿಂದ ಮಂಜೂರು ಮಾಡಲು ಅವಕಾಶವಿರುವುದಿಲ್ಲ. ಪ್ರಾರಂಭಿಕವಾಗಿ ಅಂತಹ ಎಲ್ಲಾ ಪ್ರಕರಣಗಳಲ್ಲಿ ಎಲ್ಲಿ ಸರ್ಕಾರಿ ನೌಕರನು 
ಸೇವೆಯಲ್ಲಿರುವಾಗಲೇ ಕಾಣೆಯಾಗಿರುತ್ತಾನೋ, ಅಂತಹ ಕುಟುಂಬದವರಿಗೆ ದಿನಾಂಕ:21.03.1988ರ ಅಧಿಕೃತ ಜ್ಞಾಪನದನ್ವಯ ಸರ್ಕಾರಿ ನೌಕರನು 
ಕಾಣೆಯಾದ ದಿನಾಂಕದಿಂದ ಒಂದು ವರ್ಷದ ನಂತರ ಕುಟುಂಬ ಪಿಂಚಣಿ ಸೌಲಭ್ಯಗಳನ್ನು ಮಂಜೂರು ಮಾಡಬೇಕಾಗುತ್ತದೆ ಮತ್ತು ಈ ಅವಧಿಯನ್ನು 
ಅಸಾಧಾರಣ ರಜೆಯನ್ನಾಗಿ ಪರಿಗಣಿಸಬೇಕಾಗುತ್ತದೆ. 


ಕುಟುಂಬವು ನ್ಯಾಯಾಲಯದ ಡಿಕ್ರಿಯನ್ನು ಭಾರತೀಯ ಸಾಕ್ಷ್ಯ ಕಾಯ್ದೆಯ ಸೆಕ್ಟನ್‌ 108 ರನ್ವಯ ಪಡೆದಿರುವ ಮತ್ತು ಡಿಕ್ರಿಯ ದಿನಾಂಕಕ್ಕೆ ಸಂಬಂಧಿತ 
ಕಾಣೆಯಾದ ನೌಕರನು ವಯೋನಿವೃತ್ತಿ ವಯಸ್ಸನ್ನು ತಲುಪದಿರುವಂತಹ ಪ್ರಕರಣಗಳಲ್ಲಿ, ಆತನು ಸೇವೆಯಲ್ಲಿರುವಾಗಲೇ ನಿಧನ ಹೊಂದಿರುವುದಾಗಿ 
ಭಾವಿಸತಕ್ಕದ್ದು. ಆದ್ದರಿ೦ದ, ನ್ಯಾಯಾಲಯದ ಡಿಕ್ರಿಯ ದಿನಾಂಕಕ್ಕೆ ಕಾಣೆಯಾದ ಸರ್ಕಾರಿ ನೌಕರನು ವಯೋನಿವೃತ್ತಿ ದಿನಾಂಕವನ್ನು ತಲುಪದಿರುವ ವರ್ಗದ 
ಪ್ರಕರಣಗಳಲ್ಲಿ ಮಾತ್ರವೇ ಸೇವೆಯಲ್ಲಿರುವಾಗಲೇ ನಿಧನ ಹೊಂದಿರುವ ಪ್ರಕರಣವೆಂದು ಪರಿಗಣಿಸಿ ನಿವೃತ್ತಿ ವೇತನ ಸೌಲಭ್ಯಗಳನ್ನು ಪರಿಷ್ಕರಿಸತಕ್ಕದು. 
ಮೇಲಿನ ಸಂದರ್ಭದಿಂದಾಗಿ, ಡಿಕ್ರಿಯ ಆಧಾರದ ಮೇರೆಗೆ ಕುಟುಂಬಕ್ಕೆ ಸೌಲಭ್ಯಗಳನ್ನು ಪರಿಗಣಿಸುವಾಗ, ನ್ಯಾಯಾಲಯದ ಡಿಕ್ರಿಯ ದಿನಾಮಕದಿಂದ 
ಕುಟುಂಬ ಪಿಂಚಣಿ ಸೌಲಭ್ಯವು ಪರಿಗಣಿತವಾಗತಕ್ಕದ್ದು. ಈ ಹಿನ್ನೆಲೆಯಿಂದಾಗಿ ದಿನಾಂಕ: 21.03.1988ರ ಅಧಿಕೃತ ಜ್ಞಾಪನದನುಸಾರ ಈ ಮುನ್ನ 
ವಿಸ್ತರಿಸಲಾಗಿದ್ದ ಸೌಲಭ್ಯಗಳನ್ನು ಪುನಃ ಪರಿಷ್ಕರಿಸಿ ಸರಿದೂಗಿಸತಕ್ಕದ್ದು. 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 117(2)ರಲ್ಲಿನ ಅವಕಾಶದ ರೀತ್ಯ, ಗರಿಷ್ಠ ರಜೆ ಮಂಜೂರಾತಿ ಅವಧಿಯು ಐದು 
ವರ್ಷಗಳನ್ನು ಮೀರತಕ್ಕದ್ದಲ್ಲ. ನೌಕರನು ಸೇವೆಯಿಂದ ಕಾಣೆಯಾಗಿರುವುದು ಮತ್ತು ನ್ಯಾಯಾಲಯದ ಡಿಕ್ರಿಯ ದಿನಾಂಕ; ಈ ಪ್ರಕರಣಗಳಲ್ಲಿ ಏಳು 
ವರ್ಷಗಳು ಮತ್ತು ಅದಕ್ಕೂ ಮೀರಿ ಗತಿಸುವುದರಿಂದಾಗಿ ಈ ಅವಧಿಯು ಅಸಾಧಾರಣ ರಜೆ ಎಂದು ಪರಿಗಣಿತವಾಗತಕ್ಕದ್ದಲ್ಲ. ಆದ್ದರಿಂದ ಏಳು ವರ್ಷಗಳು 
ಮತ್ತು ಅದಕ್ಕೂ ಮೀರಿದ ಅವಧಿಯನ್ನು ಕರ್ತವ್ಯದಲ್ಲಿಲ್ಲದ ಅವಧಿ (0198-೧701) ಎ೦ದೇ ನಿಯತಗೊಳಿಸತಕ್ಕದ್ದು. 
ಪದ್ಮಾವತಿ 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 


೧೧.734 
ಆರ್ಥಿಕ ಇಲಾಖೇ(ವಿಶ್ರಾಂತಿ ವೇತನ) 
WATER RESOURCES SECRETARIAT 

Sub: Constitution of State Level Comnittee for re-estimation of Ground Water Resources - Estimation 
of Annual Replenish able Ground water Resources - reg. 

Read: Letter No.T-13014/3-2014-GW dated 22.08.2014 of the Government of India Ministery of Water 
resources, Shrama Shakti Bhawan, Rafi marg, New Delhi. 

Preamble:- 


The Government of India Ministery of Water resources, Shrama Shakti Bhawan, Rafi marg, New Delhi in his letter read above 
has informed that the last assessment of State-wise Annual Replenish able Ground Water Resources for the entire country was made in 
the year 2011 based on the Methodology adopted by the Ground Water Resources Estimation Committee - 1997. Since then, changes 
in ground water scenario in many parts of the county has been observed. The National Water Policy, 2002 has also recommended that 
the ground water resources of the country should be re-assessed periodically. With a view to re-estimate Ground Water Resources as in 
31 st March 2013, the State Level Committee in accordance with the Ground Water Resources Estimation Methodology. 


Hence the following order. 
GOVERNMENT ORDER NO. MID 27 AaJaAa 2014 Bangalore, dated the 7" October 2014 


In view of the above, Government is pleased to constitute the State Level Committee for re-estimation of Ground Water 
Resources with the composition of following members with immediate effect and until further orders: 


1) Secretary to Government, Water Resources Chairman 
Department (Minor Irrigation) 

2) Chief Engineer, Minor Irrigation South Zone, Bangalore Member 

3) Chief Engineer, Minor Irrigation North Zone, Bijapur Member 

4) Director, Mines & Geology Department (Ground Member 
Water) 

5) Chief Engineer, Kamataka Urban Water Supply Member 


and Drainage Board 


೧೭೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦ ೨೦೧೪ ಭಾಗ ೧ 





6) Director, Department of Agriculture Member 
7) Chief Engineer, Water Resources Development Member 


Organisation 


8) Chief Engineer, Rural Development Engineering Member 
Department 
9) Commissioner/Director for department of Industries Member 
10) General Manager, NABARD Member 
11) Regional Director, Central Ground Water Board, Member 
Government of India, Bangalore Secretary 


Committee may co-opt any other member/special invitee if necessary. 
2. Terms of Reference: The broad terms of reference of the Committee would be as follows: 

i To estimate annual replenish able Ground Water Resources of Karnataka state in accordance with the Ground Water 

Resource Estimation Methodology; 

iii To estimate the status of utilization of annual replenish able ground water resource. 
3. Time Frame: The Comnittee shall submit its report at the earliest from the date of its constitution. 
4. Expenditure: Expenditure on account of TA/DA to official Members of the Committee will be met from the source from which they 
draw their salaries. 

By Order and in the name of the Governor of Karnataka, 
K.C. SIDDAPPA 


PR.747 
60.100 Under Secretary to Government, 
y Water Resources Department (Minor Irrigation) 
ಕಾನೂನು ಸಚಿವಾಲಯ 
ವಿಷಯ : ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆ ಸೃಜಿಸುವ ಬಗ್ಗೆ. 


ಓದಲಾಗಿದೆ: 1) ಸರ್ಕಾರದ ಪತ್ರ ಸಂಖ್ಯೆ: ಲಾ 64 ಎಲ್‌ಸಿಎಲ್‌ 2014, ದಿನಾಂಕ: 25.3.2014. 
2) ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ದಿನಾಂಕ: 04.06.2014. 
3) ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ದಿನಾಂಕ: 03.7.2014. 
ಪ್ರಸ್ತಾವನೆ:- 
ಸರ್ಕಾರವು ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ. ಪ್ರತಿಯೊಂದು ತಾಲ್ಲೂಕಿಗೂ ಒಂದೊಂದು ನೋಟರಿ ಹುದ್ದೆಯನ್ನು ಸೃಜಿಸಲು ಉದ್ದೇಶಿಸಿದ್ದು. 
ಅದರಂತೆ, ಮೇಲೆ ಓದಲಾದ (1)ರ ದಿನಾಂಕ: 25.3.2014 ರ ಪತ್ರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಕಂದಾಯ ತಾಲ್ಲೂಕಿನಲ್ಲಿ ಹಾಲಿ ಇರುವ 02 
ನೋಟರಿಗಳಿಗೆ ಹೆಚ್ಚಿನ ಕೆಲಸದ ಒತ್ತಡವಿರುವ ಬಗ್ಗೆ ಹಾಗೂ ಇನ್ನೂ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಅವಶ್ಯಕತೆ ಇದೆಯೇ ಎಂಬ ಬಗ್ಗೆ ಸಮರ್ಥನೀಯ 
ವಿವರಣೆಯನ್ನು ಒದಗಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಚಿತ್ರದುರ್ಗ ಜಿಲ್ಲೆ ಮತ್ತು ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ಇವರುಗಳನ್ನು 
ಕೋರಲಾಗಿತ್ತು. 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ಇವರು ಮೇಲೆ ಓದಲಾದ (2)ರ ದಿ: 04.06.2014ರ ಪತ್ರದಲ್ಲಿ, ತಹಶೀಲ್ದಾರ್‌, ಕಂದಾಯ ನಿರೀಕ್ಷಕರು ಮತ್ತು 
ಗ್ರಾಮ ಲೆಕ್ಕಾಧಿಕಾರಿಗಳು, ಚಳ್ಳಕೆರೆ ತಾಲ್ಲೂಕು, ಇವರುಗಳಿಂದ ವರದಿಯನ್ನು ಪಡೆದು, ಅದರಂತೆ, ಚಳ್ಳಕೆರೆ ಕಂದಾಯ ತಾಲ್ಲೂಕಿನಲ್ಲಿ 191 ಕಂದಾಯ 
ಗ್ರಾಮಗಳು ಇದ್ದು, 2010-11ನೇ ಸಾಲಿನ ಜನಗಣತಿಯ ಪ್ರಕಾರ 3.00 ಲಕ್ಷ ಜನಸಂಖ್ಯೆಯಿರುವುದರಿಂದ, ಚಳ್ಳಕೆರೆ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ 
ನೋಟರಿ ಹುದ್ದೆಯನ್ನು ಸೃಜಿಸಬಹುದೆಂದು ವರದಿ ನೀಡಿರುತ್ತಾರೆ. 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಚಿತ್ರದುರ್ಗ ಜಿಲ್ಲೆ ಇವರು ಮೇಲೆ ಓದಲಾದ (3)ರ ದಿನಾಂಕ: 03.07.2014ರ ಪತ್ರದಲ್ಲಿ, ಹಿರಿಯ 
ಸಿವಿಲ್‌ ನ್ಯಾಯಾಧೀಶರು ಮತ್ತು ಜೆಎಂಎಫ್‌ಸಿ ಹಾಗೂ ವಕೀಲರ ಸಂಘ (ರಿ) ಚಳ್ಳಕೆರೆ ಕಂದಾಯ ತಾಲ್ಲೂಕು ಇವರುಗಳಿಂದ ವರದಿಯನ್ನು ಪಡೆದು, 
ಅದರಂತೆ ಚಳ್ಳಕೆರೆ ಕಂದಾಯ ತಾಲ್ಲೂಕು ಜಿಲ್ಲೆಯಲ್ಲಿ ಅತಿ ದೊಡ್ಡ ತಾಲ್ಲೂಕಾಗಿದ್ದು. ಜನಸಂಖ್ಯೆ ಹೆಚ್ಚಾಗಿದ್ದು ನಾಗರಿಕರಿಗೆ ಆಗುವ ತೊಂದರೆ ನಿವಾರಿಸಲು 
ಚಳ್ಳಕೆರೆ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಬಹುದೆ೦ದು ಅಭಿಪ್ರಾಯ ನೀಡಿರುತ್ತಾರೆ. 
ಮೇಲಿನ ವರದಿಗಳನ್ನು ಸರ್ಕಾರವು ಪರಿಶೀಲಿಸಿದೆ, ಅದರಂತೆ, ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಲಾ 64 ಎಲ್‌ಸಿಎಲ್‌2014 ಬೆಂಗಳೂರು, ದಿನಾಂಕ: 10.09.2014 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು 
ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧೯.740 ಜೆ.ಲಕ್ಷ್ಮಣ 
5೦.25 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ್ರಭಾರ) 
ಕಾನೂನು ಇಲಾಖೆ,(ಆಡಳಿತ-2) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೧೪ ೧೭೬೧ 


ಕಾನೂನು ಸಚಿವಾಲಯ 
ವಿಷಯ : ಜಮಖಂಡಿ ಕಂದಾಯ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಇಲ್ಲಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆ ಸೃಜಿಸುವ ಬಗ್ಗೆ. 





ಓದಲಾಗಿದೆ: 1) ಸರ್ಕಾರದ ಪತ್ರ ಸಂಖ್ಯೆ: ಲಾ 137 ಎಲ್‌ಸಿಎಲ್‌ 2013, ದಿನಾಂಕ: 31.8.2013. 
2) ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಾಗಲಕೋಟೆ ಜಿಲ್ಲೆ ರವರ ಪತ್ರ ದಿನಾಂಕ: 19.5.2014. 
3) ಜಿಲ್ಲಾಧಿಕಾರಿಗಳ ಕಾರ್ಯಲಯ, ಬಾಗಲಕೋಟೆ ಜಿಲ್ಲೆ ರವರ ಪತ್ರ ದಿನಾಂಕ: 30.07.2014. 
ಪ್ರಸ್ತಾವನೆ:- 
ಬಾಗಲಕೋಟೆ ಜಿಲ್ಲೆಯ, ಜಮಖಂಡಿ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವಂತೆ ಕೋರಿ ಸಾರ್ವಜನಿಕರಿಂದ 
ಸರ್ಕಾರಕ್ಕೆ ಮನವಿಗಳು ಸ್ವೀಕೃತವಾಗಿದ್ದು, ಅದರಂತೆ, ಮೇಲೆ ಓದಲಾದ (1)ರ ದಿನಾಂಕ: 31.08.2013ರ ಪತ್ರದಲ್ಲಿ ಜಮಖಂಡಿ ಕಂದಾಯ ತಾಲ್ಲೂಕಿನಲ್ಲಿ 
ಹಾಲಿ ಇರುವ 04 ನೋಟರಿಗಳಿಗೆ ಹೆಚ್ಚಿನ ಕೆಲಸದ ಒತ್ತಡವಿರುವ ಬಗ್ಗೆ ಹಾಗೂ ಇನ್ನೂ ಹೆಚ್ಚುವರಿ ಒಂದು ಹುದ್ದೆಯನ್ನು ಸೃಜಿಸುವ ಅವಶ್ಯಕತೆ ಇದೆಯೇ 
ಎಂಬ ಬಗ್ಗೆ ಸಮರ್ಥನೀಯ ವಿವರಣೆಯನ್ನು ಒದಗಿಸುವಂತೆ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಾಗಲಕೋಟೆ ಜಿಲ್ಲೆ ಮತ್ತು ಜಿಲ್ಲಾಧಿಕಾರಿಗಳು, 
ಬಾಗಲಕೋಟೆ ಜಿಲ್ಲೆ ಇವರುಗಳನ್ನು ಕೋರಲಾಗಿತ್ತು. 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಬಾಗಲಕೋಟೆ ಜಿಲ್ಲೆ ಇವರು ಮೇಲೆ ಓದಲಾದ (2)ರ ದಿನಾಂಕ:19.5.2014ರ ಪತ್ರದಲ್ಲಿ ರಾಜ್ಯ ಸರ್ಕಾರದಿಂದ 
ನೇಮಕಗೊಂಡ 4 ನೋಟರಿಗಳು ಮತ್ತು ಕೇಂದ್ರ ಸರ್ಕಾರದಿಂದ ನೇಮಕಗೊಂಡ ಒಬ್ಬ ನೋಟರಿಯವರಿದ್ದು, ಜಮಖಂಡಿ ನಗರ ಹಾಗೂ ಗ್ರಾಮೀಣ 
ಪ್ರದೇಶದ ಒಟ್ಟು ಜನಸಂಖ್ಯೆ ಸುಮಾರು 3 ಲಕ್ಷಕ್ಕೂ ಮೇಲ್ಪಟ್ಟು ಇರುತ್ತದೆ. ಸದರಿ ಜನಸಂಖ್ಯೆಗೆ ಅನುಗುಣವಾಗಿ ಹಾಲಿ ಕೆಲಸ ಮಾಡುತ್ತಿರುವ ನೋಟರಿಗಳ 
ಸಂಖ್ಯೆ ಕಡಿಮೆ ಇದ್ದು, ಸದರಿ ಕಾರಣಗಳಿ೦ದ ಸಾರ್ವಜನಿಕರ ಅನುಕೂಲಕ್ಕಾಗಿ ನೋಟರಿ ಹುದ್ದೆಗಳನ್ನು ಸೃಜಿಸುವ ಅವಶ್ಯಕತೆ ಇರುತ್ತದೆಂದು ವರದಿ 
ನೀಡಿರುತ್ತಾರೆ. 
ಅದರಂತೆ, ಅಪರ ಜಿಲ್ಲಾಧಿಕಾರಿಗಳು, ಬಾಗಲಕೋಟೆ ಜಿಲ್ಲೆ ಇವರು, ತಹಶೀಲ್ದಾರರ ಕಾರ್ಯಾಲಯ, ಜಮಖಂಡಿ ಇವರ ದಿ:04.7.2014ರ ಪತ್ರದಲ್ಲಿ 
ಜಮಖಂಡಿ ತಾಲ್ಲೂಕಿನ ಎಲ್ಲಾ ಗ್ರಾಮದ ವಿದ್ಯಾರ್ಥಿಗಳು ಶೇಕಡಾ 90ರಷ್ಟು ಜಮಖಂಡಿಯಲ್ಲಿ ವಿದ್ಯಾರ್ಜನೆಗಾಗಿ ಬರುತ್ತಿದ್ದು, ಎಲ್ಲಾ ಸರ್ಕಾರಿ, ಅರೆ ಸರ್ಕಾರಿ 
ಶಾಲೆ, ಕಾಲೇಜುಗಳ ವಿದ್ಯಾರ್ಥಿಗಳು ಜಾತಿ ಇತರೆ ಸರ್ಟಫಿಕೇಟಿಗೊಸ್ಕರ ಹಾಗೂ ಇನ್ನುಳಿದ ಪ್ರಮಾಣ ಪತ್ರಗಳಿಗೆ ನೋಟರಿ ಅವಶ್ಯಕತೆಯಿರುವುದರಿಂದ, 
ಹೆಚ್ಚುವರಿ ನೋಟರಿ ಹುದ್ದೆ ಸೃಜಿಸುವ ಅವಶ್ಯಕತೆ ಎಂದು ಅಭಿಪ್ರಾಯಪಟ್ಟರುವುದನ್ನು ಒಪ್ಪಿ ಮೇಲೆ (3)ರಲ್ಲಿ ಓದಲಾದ ದಿನಾಂಕ:30.07.2014ರ 
ಪತ್ರದೊಂದಿಗೆ ಜಮಖಂಡಿ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಬಹುದೆಂದು ವರದಿ ನೀಡಿರುತ್ತಾರೆ. 
ಮೇಲಿನ ವರದಿಗಳನ್ನು ಸರ್ಕಾರವು ಪರಿಶೀಲಿಸಿದೆ, ಅದರಂತೆ, ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಲಾ 137 ಎಲ್‌ಸಿಎಲ್‌ 2013, ಬೆಂಗಳೂರು, ದಿನಾಂಕ: 26.09.2014. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ 
ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


PR.741 ಚ ತ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ) 
50.25 ಕಾನೂನು ಇಲಾಖೆ.(ಆಡಳಿತ-2) 
ಕಾನೂನು ಸಚಿವಾಲಯ 
ವಿಷಯ : ಶೋರಾಪುರ ಕಂದಾಯ ತಾಲ್ಲೂಕು, ಯಾದಗಿರಿ ಜಿಲ್ಲೆ ಇಲ್ಲಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆ ಸೃಜಿಸುವ ಬಗ್ಗೆ. 


ಓದಲಾಗಿದೆ: 1) ಸರ್ಕಾರದ ಪತ್ರ ಸಂಖ್ಯೆ: ಲಾ 204 ಎಲ್‌ಸಿಎಲ್‌ 2014, ದಿನಾಂಕ: 30.05.2014. 
2) ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಯಾದಗಿರಿ ಜಿಲ್ಲೆ ರವರ ಪತ್ರ ದಿನಾಂಕ: 19.5.2014. 
3) ಜಿಲ್ಲಾಧಿಕಾರಿಗಳ ಕಾರ್ಯಲಯ, ಯಾದಗಿರಿ ಜಿಲ್ಲೆ ರವರ ಪತ್ರ ದಿನಾಂಕ: 30.07.2014. 
ಪ್ರಸ್ತಾವನೆ:- 
ಯಾದಗಿರಿ ಜಿಲ್ಲೆಯ, ಶೋರಾಪುರ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವಂತೆ ಸರ್ಕಾರವು ತೀರ್ಮಾನಿಸಿದ್ದು, 
ಅದರಂತೆ, ಮೇಲೆ ಓದಲಾದ (1)ರ ದಿನಾಂಕ: 30.05.2014ರ ಪತ್ರದಲ್ಲಿ ಶೋರಾಪುರ ಕಂದಾಯ ತಾಲ್ಲೂಕಿನಲ್ಲಿ ಹಾಲಿ ಇರುವ 03 ನೋಟರಿಗಳಿಗೆ ಹೆಚ್ಚಿನ 
ಕೆಲಸದ ಒತ್ತಡವಿರುವ ಬಗ್ಗೆ ಹಾಗೂ ಇನ್ನೂ ಹೆಚ್ಚುವರಿ ಒಂದು ಹುದ್ದೆಯನ್ನು ಸೃಜಿಸುವ ಅವಶ್ಯಕತೆ ಇದೆಯೇ ಎಂಬ ಬಗ್ಗೆ ಸಮರ್ಥನೀಯ 
ವಿವರಣೆಯನ್ನು ಒದಗಿಸುವಂತೆ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಯಾದಗಿರಿ ಜಿಲ್ಲೆ ಮತ್ತು ಜಿಲ್ಲಾಧಿಕಾರಿಗಳು, ಯಾದಗಿರಿ ಜಿಲ್ಲೆ ಇವರುಗಳನ್ನು 
ಕೋರಲಾಗಿತ್ತು. 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಯಾದಗಿರಿ ಜಿಲ್ಲೆ ಇವರು, ಅಧ್ಯಕ್ಷರು, ತಾಲ್ಲೂಕು ನ್ಯಾಯವಾದಿಗಳ ಸಂಘ. ಶೋರಾಪುರ ಇವರ ಮನವಿ 
ತ್ರದನ್ವಯ ಶೋರಾಪುರ ತಲ್ಲೂಕಿನಲ್ಲಿ 186 ಹಳ್ಳಿಗಳು, 05 ಕಂದಾಯ ಹೋಬಳಿಗಳು, 05 ಪೋಲೀಸ್‌ ಸ್ಟೇಷನ್‌ಗಳು, 05 ಪದವಿ ಕಾಲೇಜುಗಳು, 45 
ಸ ಶಾಲೆಗಳು, 349 ಪ್ರಾಥಮಿಕ ಶಾಲೆಗಳು ಹಾಗೂ 42 ಗ್ರಾಮ ಪಂಚಾಯತಿಗಳು ಇದ್ದು, ಸದರಿ ತಾಲ್ಲೂಕಿನ ಕಾರ್ಯಕ್ಷೇತ್ರವು ವಿಶಾಲವಾಗಿರುವುದರಿಂದ, 
ರಿ ಶೋರಾಪುರ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಬಹುದೆ೦ದು ಅಭಿಪ್ರಾಯ ತಿಳಿಸಿರುತ್ತಾರೆ. 
ಅದರಂತೆ, ಅಪರ ಜಿಲ್ಲಾಧಿಕಾರಿಗಳು, ಯಾದಗಿರಿ ಜಿಲ್ಲೆ ಇವರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಯಾದಗಿರಿ ಜಿಲ್ಲೆ ಇವರ 
ದಿ:15.7.2014ರ ಪತ್ರದ ನಿರ್ಣಯದಂತೆ ಅಭಿಪ್ರಾಯ ವ್ಯಕ್ತಪಡಿಸುತ್ತಾ, ಮೇಲೆ (3)ರಲ್ಲಿ ಓದಲಾದ ದಿನಾಂಕ:30.07.2014ರ ಪತ್ರದೊಂದಿಗೆ ಜಿಲ್ಲಾಧಿಕಾರಿಗಳು, 
ಯಾದಗಿರಿ ಜಿಲ್ಲೆ ಇವರು, ಶೋರಾಪುರ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಬಹುದೆಂದು ವರದಿ ತಿಳಿಸಿರುತ್ತಾರೆ. 


ಮೇಲಿನ ವರದಿಗಳನ್ನು ಸರ್ಕಾರವು ಪರಿಶೀಲಿಸಿದೆ, ಅದರಂತೆ, ಈ ಆದೇಶ. 


[el 


ಖಕ 


೧೭೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦ ೨೦೧೪ ಭಾಗ೧ 





ಸರ್ಕಾರದ ಆದೇಶ ಸಂಖ್ಯೆ: ಲಾ 204 ಎಲ್‌ಸಿಎಲ್‌ 2014, ಬೆಂಗಳೂರು, ದಿನಾಂಕ: 26.09.2014. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಯಾದಗಿರಿ ಜಿಲ್ಲೆಯ ಶೋರಾಪುರ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ 
ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಜೆ.ಲಕ್ಷ್ಮಣ 
೧೧.742 ಸರ್ಕಾರದ ಅಧೀನ ಕಾರ್ಯದರ್ಶಿ(ಪಭಾರ) 
50.25 ಕಾನೂನು ಇಲಾಖೆ,(ಆಡಳಿತ-2) 
ಕಾನೂನು ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ವಕೀಲರ ಕಲ್ಯಾಣ ನಿಧಿಗೆ 2014-15ನೇ ಸಾಲಿನಲ್ಲಿ ಅನುದಾನ ಬಿಡುಗಡೆ ಮಾಡುವ ಕುರಿತು. 


ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಲಾ73 ಎಲ್‌ಎಎಂ 2014, ದಿನಾಂಕ: 30.04.2014. 
2) ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು. ಇವರ ಪತ್ರದ ದಿ: 10.06.2014. 
3) ಆಡಳಿತಾಧಿಕಾರಿಗಳು, ಅಡ್ವೊಕೇಟ್‌ ಜನರಲ್‌ ಕಚೇರಿ, ಇವರ ಪತ್ರ ದಿ:13.08.2014. 


ಪ್ರಸ್ತಾವನೆ:- 

ಕರ್ನಾಟಕ ರಾಜ್ಯ ವಕೀಲರ ಕ್ಷೇಮಾಭಿವೃದ್ಧಿ ನಿಧಿಗೆ 2014-15ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 2014-00-114-0-03(ಯೋಜನೆ)ಯಡಿ ರೂ.200 
ಲಕ್ಷ್ಮ ಆಯವ್ಯಯ ಅವಕಾಶವಿದ್ದು, ಮುಂದುವರಿದ ಯೋಜನೆಯಡಿ ಸದರಿ ಯೋಜನೆಯನ್ನು ಮುಂದುವರಿಸಲು ಮೇಲೆ (0ರಲ್ಲಿ ಓದಲಾದ 
ದಿ:30.04.2014ರ ಆದೇಶದಲ್ಲಿ ಮಂಜೂರಾತಿ ನೀಡಿದೆ. 


ಮೇಲೆ (3)ರಲ್ಲಿ ಓದಲಾದ ದಿ:13.08.2014ರ ಪತ್ರದಲ್ಲಿ ಆಡಳಿತಾಧಿಕಾರಿಗಳು, ಅಡ್ವೋಕೇಟ್‌ ಜನರಲ್‌ ಕಚೇರಿ ಇವರು, ರಾಜ್ಯ ವಕೀಲರ ಪರಿಷತ್ತಿನ 
ಅಧ್ಯಕ್ಷರು, ಮರಣ ಪರಿಹಾರಕ್ಕಾಗಿ 21 ಅರ್ಜಿಗಳು, ನಿವೃತ್ತಿ ಪರಿಹಾರಕ್ಕೆ 2 ಅರ್ಜಿಗಳು ಹಾಗೂ ವೈದ್ಯಕೀಯ ಪರಿಹಾರಕ್ಕಾಗಿ 8 ಅರ್ಜಿಗಳು ಬಾಕಿ 
ಇರುವುದಾಗಿ ತಿಳಿಸುತ್ತಾ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ವಕೀಲರ ಕ್ಷೇಮಾಭಿವೃದ್ಧಿ ನಿಧಿಗಾಗಿ ಮೇಲ್ಕಂಡ ಯೋಜನೆಯಡಿ ಒದಗಿಸಿರುವ 
ಅನುದಾನದಿಂದ ಮೊದಲನೆ ಕಂತಾಗಿ ರೂ. 100 ಲಕ್ಷ ಬಿಡುಗಡೆ ಮಾಡಬೇಕೆಂದು ಕೋರಿರುತ್ತಾರೆ. 


ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಲಾ 304 ಎಲ್‌ಸಿಎಲ್‌ 2014, ಬೆ೦ಗಳೂರು, ದಿನಾಂಕ: 18.09.2014. 


ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, 2014-15ನೇ ಸಾಲಿನ ಪರಿಷ್ಕೃತ ಆಯವ್ಯಯ ಲೆಕ್ಕ ಶೀರ್ಷಿಕೆ 
2014-00-114-0-03(ಯೋಜನೆ) ವಕೀಲರ ಕಲ್ಯಾಣ ನಿಧಿ ಅಂಶದಾನಗಳು ಕಾರ್ಯಕ್ರಮದಡಿಯಲ್ಲಿ ಪ್ರಥಮ ಕಂತಾಗಿ ರೂ.100.00 ಲಕ್ಷಗಳನ್ನು 
(ರೂಪಾಯಿ ನೂರು ಲಕ್ಷಗಳು ಮಾತ್ರ ವಕೀಲರ ನಿವೃತ್ತಿ ಪರಿಹಾರ, ಮರಣ ಪರಿಹಾರ ಹಾಗೂ ವೈದ್ಯಕೀಯ ಪರಿಹಾರ ನೀಡಲು ಈ ಕೆಳಕಂಡ 
ಷರತ್ತಿಗೊಳಪಟ್ಟು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


ಈ ಹಣವನ್ನು ವಕೀಲರ ಸಂಘಗಳಿಗೆ ಸಹಾಯಾನುದಾನ ನಿಯಮಾವಳಿಯಲ್ಲಿ ಸ್ಪಷ್ಟಪಡಿಸಿರುವಂತೆ ವಕೀಲರ ಪರಿಷತ್ತು. ಅಡೊಕೇಟ್‌ ಜನರಲ್‌, 
ಕರ್ನಾಟಕ ಉಚ್ಛ ನ್ಯಾಯಾಲಯರವರಿಗೆ ಬಿಲ್ಲನ್ನು ಸಲ್ಲಿಸಿ ಹಣ ಪಾವತಿಸಿಕೊಳ್ಳಬಹುದಾಗಿರುತ್ತದೆ. 


1. ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದು. 

2. ಈ ಲೆಕ್ಕ ಶೀರ್ಷಿಕೆಯಲ್ಲಿ ಬಿಡುಗಡೆ ಮಾಡಿದ ಒಟ್ಟು ರೂ.100 ಲಕ್ಷಕ್ಕೆ ಹಣ ಬಳಕೆ ಪ್ರಮಾಣ ಪತ್ರವನ್ನ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು. 
ಬೆಂಗಳೂರು ರವರು ಅಂಕಿ-ಅಂಶಗಳ ಸಹಿತ ಕಾಲಮಿತಿಯೊಳಗೆ ನಿಯಮಾನುಸಾರ ಅಡ್ವೊಕೇಟ್‌ ಜನರಲ್‌ರವರ ಮೇಲುರುಜು ಪಡೆದು 
ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ: ವನಇ 471 ಆಂಆಬಿ 2013, ದಿ:01.09.2014ರಲ್ಲಿ ನೀಡಿರುವ 
ಸಹಮತಿಯನ್ಹಯ ಹೊರಡಿಸಲಾಗಿದೆ. 


೧೯೧.743 ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
50.15 ಜೆ.ಲಕ್ಷಣ 
ಮಿತ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಆಡಳಿತ-2)(ಪ) 
ಕಾನೂನು ಇಲಾಖೆ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ವಿಷಯ : ಜಿಲ್ಲಾ ಮಾನವ ಅಭಿವೃದ್ಧಿ ವರದಿಗಳ ಪರಾಮರ್ಶೆ ಕೈಗೊಳ್ಳುವ ತಜ್ಞರಿಗೆ ಒಂದು ಜಿಲ್ಲೆಗೆ ರೂ. 2000/-ಗಳ 
ಸಂಭಾವನೆಯನ್ನು ನೀಡುವ ಬಗ್ಗೆ. 
ಪ್ರಸ್ತಾವನೆ:- 
ಜಿಲ್ಲಾ ಮಾನವ ಅಭಿವೃದ್ಧಿ ವರದಿಗಳು ಕರಡು ರೂಪದಲ್ಲಿದ್ದು, ಅವುಗಳನ್ನು ಅಂತಿಮಗೊಳಿಸುವ ಮುನ್ನ ಅವುಗಳ ಗುಣಮಟ್ಟವನ್ನು 
ಉತ್ತಮಪಡಿಸುವಂತೆ ನೋಡಿಕೊಳ್ಳಲು ತಜ್ಞರಿಂದ (Prior review) ಪರಾಮರ್ಶಿಸುವುದು ಅತೀ ಅವಶ್ಯಕವಾಗಿದೆ. ಈ ವಿಷಯದಲ್ಲಿ ಅನುಭವವುಳ್ಳವರನ್ನು 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೧೪ ೧೭೬೩ 





ನೇಮಿಸುವುದು ಸಹ ಅನಿವಾರ್ಯವಾಗಿರುತ್ತದೆ. ಈ ಹಿಂದೆ ಇಂತಹುದೇ ಜವಾಬ್ದಾರಿಯನ್ನು ನಿರ್ವಹಿಸಲು ಗುಣಮಟ್ಟ ಮೇಲ್ವಿಚಾರಣಾ ಸಮಿತಿಯ 
ಸದಸ್ಯರನ್ನು ನೇಮಿಸಿ ನಿರ್ದಿಷ್ಟವಾದ ಜಿಲ್ಲೆಗಳನ್ನು ನೀಡಲಾಗಿತ್ತು. ಈ ಕೆಲಸಕ್ಕೂ ಅವರನ್ನೇ ನೇಮಿಸಿ, ಈ ಹಿಂದೆ ವಹಿಸಿದ ಜಿಲ್ಲೆಗಳನ್ನು ಬಿಟ್ಟು ಉಳಿದ 
ಜಿಲ್ಲೆಗಳನ್ನು ನೀಡಲಾಗಿದೆ. ಅದರಂತೆ ಈ ಕೆಳಕಂಡ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಪಿಡಿ 73 ಪಿಎಸ್‌ಡಿ 2014, ಬೆ೦ಗಳೂರು, ದಿನಾಂಕ:26-08-2014. 
ಪರಾಮರ್ಶ ತಜ್ಞರು ಮತ್ತು ಅವರುಗಳಿಗೆ ನೀಡಿದ ಜಿಲ್ಲಾ ವರದಿಗಳ ವಿವರಗಳು ಈ ಕೆಳಕ೦ಡಂತಿವೆ: 























1. | ಪ್ರೊಎಸ್‌. ಮಾದೇಶ್ವರನ್‌, 1. ಬಳ್ಳಾರಿ 
ಸಲಹೆಗಾರರು, ಯೋಜನಾ ಇಲಾಖೆ 2. ವಿಜಾಪುರ 
3. ಕಲಬುರಗಿ 
4. ಬೀದರ್‌ 
5. ಯಾದಗಿರ್‌ 
2. | ಪ್ರೊ ಜೇಮ್ಸ್‌ 1. ಬೆಳಗಾವಿ 
ಮುಖ್ಯಸ್ಥರು, ಜನಸಂಖ್ಯಾ ಅಧ್ಯಯನ ವಿಭಾಗ, | 2. ಹಾಸನ 
ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ, 3. ಹಾವೇರಿ 
ನಾಗರಬಾವಿ, ಬೆ೦ಗಳೂರು 4. ಗದಗ 
3. ಡಾ. ಬಿ.ಪಿ. ವಾಣಿ, 1. ಚಾಮರಾಜನಗರ 
ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆ ಸಂಸ್ಥೆ, 2 ಮಂಡ್ಯ 
ನಾಗರಬಾವಿ, ಬೆ೦ಗಳೂರು. 3. ಉಡುಪಿ 
4. ದಕ್ಷಿಣ ಕನ್ನಡ 
4. | ಡಾ. ಜಿ.ಎಸ್‌. ಗಣೇಶ್‌ ಪ್ರಸಾದ್‌, 1. ಉತ್ತರ ಕನ್ನಡ 
ಬೋಧಕರು, 2. ಕೊಪ್ಪಳ 
ಅಬ್ದುಲ್‌ ನಜೀರ್‌ ಸಾಬ್‌ ಗ್ರಾಮೀಣಾಭಿವೃದ್ದಿ | 3: ಬೆಂಗಳೂರು (ನಗರ) 
ಸಂಸೆ, ಮೈಸೂರು. 4. ಬಾಗಲಕೋಟೆ 
= 5. ಬೆಂಗಳೂರು(ಗ್ರಾಮಾಂತರ) 
5. | ಪ್ರೊ. ಟಿ.ಆರ್‌. ಚಂದಶೇಖರ್‌, 1. ಮೈಸೂರು 
ನಂ. 340/, ವಚನ ಸೊಸೈಟಿ ರಸ್ತೆ, 2. ಚಿಕ್ಕಮಗಳೂರು 
ಅಮರಾವತಿ, ಹೊಸಪೇಟಿ-583201 3. ಶಿವಮೊಗ್ಗ 
4. ತುಮಕೂರು 
6. | ಪ್ರೊ ನಾರಾಯಣ ಶಾಸ್ತ್ರಿ 1. ಚಿಕ್ಕಬಳ್ಳಾಪುರ 
ಸಮಾಲೋಚಕರು, 2. ರಾಮನಗರ 
ರಾಜ್ಯ ನಗರಾಭಿವೃದ್ಧಿ ಸಂಸ್ಥೆ, 3. ಕೊಡಗು 
ಆಡಳಿತ ತರಬೇತಿ ಸಂಸ್ಥೆ ಅವರಣ ಮೈಸೂರು. |4 ಕೋಲಾರ 
7 ಪ್ರೊ. ಆರ್‌.ಎನ್‌. ಅಚ್ಯುತ, I: ಚಿತ್ರದುರ್ಗ 
ಮೈಸೂರು. 2. ರಾಯಚೂರು 
3. ಧಾರವಾಡ 
4. ದಾವಣಗೆರೆ 

















ಪರಾಮರ್ಶೆ ಕೈಗೊಳ್ಳುವ ತಜ್ಞರಿಗೆ ಪ್ರತಿ ಜಿಲ್ಲೆಗೆ ರೂ. 2000/-(ರೂ. ಎರಡು ಸಾವಿರಗಳು ಮಾತ್ರ ಸಂಭಾವನೆಯನ್ನು ಒದಗಿಸಲು 
ಆದೇಶಿಸಲಾಗಿದೆ. ನಂತರ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿಗಳನ್ನು ಅಂತಿಮಗೊಳಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು. 
ತಜ್ಞರಿಂದ ಪರಾಮರ್ಶಿಸಬೇಕಾದ ಅಂಶಗಳ ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 
ಈ ವೆಚ್ಚವನ್ನು 2014-15ನೇ ಸಾಲಿನಲ್ಲಿ ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರದ ಲೆಕ್ಕ ಶೀರ್ಷಿಕೆ:2515-00-101-0-26-(ಯೋಜನೆ)ರಲ್ಲಿ 
ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರಫೀ ಅಹಮದ್‌ ಎಂ.ಎಸ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ-1ಓ೩2, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 





೧೭೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦ ೨೦೧೪ ಭಾಗ೧ 
ಅನುಬಂಧ 

1). ಲೀಡ್‌ ಏಜೆನ್ಸಿಯವರು ಸಂಬಂಧಪಟ್ಟ ತಜ್ಞರೊಂದಿಗೆ ನೇರವಾಗಿ ಸಂಪರ್ಕದಲ್ಲಿರಬೇಕು. 

2) ಕನ್ನಡ ಮತ್ತು ಇಂಗ್ಲೀಷ್‌ ಭಾಷೆಗಳೆರಡಲ್ಲೂ ಸಿದ್ಧಪಡಿಸಲಾಗಿದೆಯೇ ಎಂಬುದನ್ನು ಪರಿಶೀಲಿಸಬೇಕು. 

3) ವರದಿಗಳು ಎರಡು ಭಾಗಗಳಲ್ಲಿರಬೇಕು, 
ಭಾಗ(1) - ಸಾರಾಂಶ 
ಭಾಗ(2) - ಉಳಿದ 12 ಅಧ್ಯಾಯಗಳು 

4) ಅಧ್ಯಾಯ ಕ್ರಮ/ತರಬೇತಿ /  ಮಾರ್ಗಸೂಚಿ/ಆಗಿಂದಾಗ್ಗೆ ನೀಡಿರುವ ಸೂಚನೆಗಳನ್ವಯ ತಯಾರಿಸಲ್ಪಟ್ಟಿವೆಯೇ ಎಂಬುದನ್ನು 
ಖಾತರಿಪಡಿಸಿಕೊಳ್ಳಬೇಕು. 

5) ಅಂಕಿ-ಆಂಶಗಳು ಹಾಗೂ ಸೂಚ್ಯಂಕಗಳ ಗುಣಮಟ್ಟ ತಾಂತ್ರಿಕವಾಗಿ ಸರಿಯಾಗಿದೆಯೇ ಎಂಬುದನ್ನು ಧೃಢಪಡಿಸಿಕೊಳ್ಳಬೇಕು. 

6) ವಿಷಯ ಮಂಡನೆ ಸರಳವಾಗಿ ಅರ್ಥವಾಗುವಂತಿರಬೇಕು. 

7) ಘೋಟೋ, ಚಾರ್ಟ್‌, ನಕಾಶೆ, ಭೂಪಟ, ಹರಿವು ನಕ್ಷೆ (೯ಂ॥w ಗಗ), ರಾಡಾರ್‌ ಗ್ರಾಫ್ಟ್‌ಗಳನ್ನು ಸೂಕ್ತ ಸ್ಥಳಗಳಲ್ಲಿ ಉಪಯೋಗಿಸಲಾಗಿದೆಯೇ 
ಎಂಬುದನ್ನು ಪರಿಶೀಲಿಸಬೇಕು. 

8) ಸ್ಥಳೀಯ ತಜ್ಞರು ಸಲಹೆ, ಸೂಚನೆ ಪಡೆಯಲಾಗಿದೆಯೇ ಎಂಬುದರ ಬಗ್ಗೆ ಧೃಢೀಕರಿಸಿಕೊಳ್ಳಬೇಕು. 

9) ಕಾರ್ಯಾಗಾರ ಮತ್ತು ಜಿಲ್ಲಾ ಕೋರ್‌ ಸಮಿತಿಯ ಸಭೆಗಳ ಸಂಖ್ಯೆ ಮತ್ತು ದಿನಾಂಕಗಳ ವಿವರಗಳನ್ನು ಸಂಕ್ಷಿಪ್ತವಾಗಿ ನೀಡಲಾಗಿದೆಯೇ 
ಎಂಬುದನ್ನು ಪರಿಶೀಲಿಸಬೇಕು. 

10) ಜಿಲ್ಲಾ ಅಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಂದ ಸಂದೇಶ/ಮುನ್ನುಡಿ ಮುಂತಾದವುಗಳು ಸಂಕ್ಷಿಪ್ತವಾಗಿ ಬರೆಯಲ್ಲಟ್ಟು ವರದಿಯಲ್ಲಿ 
ಸೇರಿಸಲಾಗಿದೆಯೇ ಎಂಬುದನ್ನು ಪರಿಶೀಲಿಸಬೇಕು. 

11) ಅವರು ಕೆಲಸ ನಿರ್ವಹಿಸುತ್ತಿರುವ ಅಥವಾ ವಾಸಸ್ಥಳಕ್ಕೆ ವರದಿಯ ಕರಡನ್ನು (ಸಿ.ಡಿ. ರೂಪದಲ್ಲಿ) ಕಳುಹಿಸಲಾಗುವುದು. 

12) ಎಲ್ಲಾ ಜಿಲ್ಲೆಗಳಿಂದ ಕರಡು ವರದಿಗಳು ಸಿ.ಡಿ. ಮತ್ತು ಪುಸ್ತಕ ರೂಪದಲ್ಲಿ ಯೋಜನಾ ಇಲಾಖೆಗೆ ಬಂದ ನಂತರ ಆಗಿಂದಾಗ್ಗೆ ಅವುಗಳನ್ನು 
ತಜ್ಞರಿಗೆ ಕಳುಹಿಸಿಕೊಡಲಾಗುವುದು. 

13) ಪ್ರತಿ ಕರಡನ್ನು ಪರಿಶೀಲಿಸಿ ಒಂದು ವಾರದೊಳಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೇರವಾಗಿ ಸಂಬಂಧಪಟ್ಟ ಲೀಡ್‌ ಏಜೆನ್ಸಿಯವರಿಗೆ 
ಕಳುಹಿಸಿಕೊಡತಕ್ಕದ್ದು ಹಾಗೂ ಮಾನವ ಅಭಿವೃದ್ಧಿ ವಿಭಾಗಕ್ಕೂ ತಿಳಿಸುವುದು. ಆ ಸಲಹೆ ಸೂಚನೆಗಳನ್ನು ಲೀಡ್‌ ಏಜೆನ್ಸಿಯವರು 
ಅನುಸರಿಸುವುದು. 

14) ಜಿಲ್ಲಾ ಕೋರ್‌ ಸಮಿತಿ, ಜಿಲ್ಲಾ ಯೋಜನಾ ಸಮಿತಿ ಹಾಗೂ ಸಂಬಂಧಪಟ್ಟ ಜಿಲ್ಲಾ ಗುಣಮಟ್ಟ ಉಸ್ತವಾರಿ ಸಮಿತಿ ಸದಸ್ಯರು ವರದಿಗಳನ್ನು 
ಪರಿಶೀಲಿಸಿ ಶಿಫಾರಸ್ಸು ಮಾಡಿದ್ದಾರೆಯೇ? ಮತ್ತು ಕನಿಷ್ಟ ನಾಲ್ಕು ಸೂಕ್ಷ್ಮ ಅಧ್ಯಯನಗಳು ಸೇರಿವೆಯೇ ಎಂಬುದನ್ನು ಪರಿಶೀಲಿಸಬೇಕು. 

15) ವರದಿಯ ವಿಸ್ತೀರ್ಣ, ಅಕ್ಷರಗಳ ಗಾತ್ರ ಮುಂತಾದವುಗಳಿಗೆ ಕರ್ನಾಟಕ ರಾಜ್ಯ ಮಾನವ ಅಭಿವೃದ್ಧಿ-2005 ವರದಿಯನ್ನು ಸ್ಥೂಲವಾಗಿ 
ಅನುಸರಿಸಲಾಗಿದೆಯೇ ಎಂಬುದನ್ನು ಪರಿಶೀಲಿಸಬೇಕು. 

16) ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜಿಲ್ಲಾ ಪಂಚಾಯತ್‌ ಅಧ್ಯಕ್ಷರುಗಳ ಸಂದೇಶಗಳು 
ಸೇರಿಸಲ್ಪಟ್ಟಿವೆಯೇ ಎಂಬುದನ್ನು ಖಾತರಿಪಡಿಸಿಕೊಳ್ಳಬೇಕು. 

17) ಕೃತಜ್ಞತೆ-ಟಿಪ್ಪಣಿ ಸೇರಿಸಲಾಗಿದೆಯೇ ಎಂಬುದನ್ನು ಪರಿಶೀಲಿಸಬೇಕು. 

18) ದತ್ತಾಂಶಗಳ ಮಿತಿಯ ಬಗ್ಗೆ ಟಿಪ್ಪಣಿಯನ್ನು ಅನುಬಂಧದಲ್ಲಿ ಸೇರಿಸಲಾಗಿದೆಯೇ ಎಂಬುದನ್ನು ಧೃಢೀಕರಿಕೊಳ್ಳಬೇಕು. 

19) ವರದಿ ತಯಾರಿಕಾ ವಿಧಾನವನ್ನು (೧೦೦95569) ಅನುಬಂಧದಲ್ಲಿ ಸೇರಿಸಲಾಗಿದೆಯೇ ಎಂಬುದನ್ನು ಪರಿಶೀಲಿಸಬೇಕು. 

20) ದತ್ತಾಂಶಗಳ ಆಕರ ಹಾಗೂ ಆಧಾರ (500/1096 876. 80616190095) ಗಳನ್ನು ಅನುಬಂಧದಲ್ಲಿ ಸೇರಿಸಲಾಗಿದೆಯೇ ಎಂಬುದನ್ನು 
ಖಾತರಿಪಡಿಸಿಕೊಳ್ಳಬೇಕು. 

ರಫೀ ಅಹಮದ್‌ ಎಂ.ಎಸ್‌ 
PR.744 ಸರ್ಕಾರದ ಅಧೀನ ಕಾರ್ಯದರ್ಶಿ-1&2, 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಕ ಸಚಿವಾಲಯ 


ವಿಷಯ : ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಶಿವಮೊಗ್ಗಕ್ಕೆ 2014-15ನೇ ಸಾಲಿನ ಎರಡನೇ ಕಂತಿನ ಅನುದಾನ 
ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆಯೋಇ 19 ಮಪ್ರಮಂ 2014, ದಿನಾ೦ಕ:10.06.2014. 
2) ಕಾರ್ಯದರ್ಶಿ, ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ, ಇವರ ಪತ್ರ ಸಂಖ್ಯೆ:ಮಪ್ರಮಂ:ಶಿ:ನಗದು: 
ಅನುದಾನ:2014-15, ದಿನಾಮಕ: 20.08.2014. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೧೪ ೧೭೬೫ 





ಪ್ರಸ್ತಾವನೆ:- 
ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಗೆ 2014-15ನೇ ಸಾಲಿನ ಅಯವ್ಯಯದಲ್ಲಿ ಒಟ್ಟು ರೂ.3800.00 ಲಕ್ಷಗಳನ್ನು ಒದಗಿಸಲಾಗಿದ್ದು, 
ಓದಲಾದ(1)ರ ಸರ್ಕಾರಿ ಆದೇಶದನ್ವಯ ರೂ.950.00 ಲಕ್ಷಗಳನ್ನು ಪ್ರಥಮ ಕಂತಿನ ಅನುದಾನವಾಗಿ ಬಿಡುಗಡೆಗೊಳಿಸಲಾಗಿದೆ. ವಿವರಗಳು ಈ 























ಕೆಳಕಂಡಂತಿವೆ. (ರೂ:ಲಕ್ಷಗಳಲ್ಲಿ) 
1 2515-00-103-0-02-101 (ಸಹಾಯಾನುದಾನ) 115.00 28.750 
2 2515-00-103-0-02-132 (ಬಂಡವಾಳ ವೆಚ್ಚ) 2886.24 721.560 
3 2515-00-103-0-02-422 (ವಿಶೇಷ ಘಟಕ ಯೋಜನೆ) 549.10 137.275 
4 2515-00-103-0-02-423 (ಗಿರಿಜನ ಉಪಯೋಜನೆ) 249.66 62.415 
ಒಟ್ಟು 3800.00 950.000 

















ಮೇಲೆ ಓದಲಾದ ಕ್ರಮಸಂಖ್ಯೆ(2)ರ ಪತ್ರದಲ್ಲಿ ಕಾರ್ಯದರ್ಶಿ, ಮಲೆನಾಡು ಪ್ರದೇಶಾಭಿವೃದ್ಧಿ ಮ೦ಡಳಿ, ಶಿವಮೊಗ್ಗ, ಇವರು 2014-15ನೇ ಸಾಲಿನ 
ಎರಡನೇ ಕಂತಿನ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಯೋಇ 19 ಮಪ್ರಮಂ 2014, ಬೆಂಗಳೂರು, ದಿನಾಂಕ:17.09.2014. 


ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ, ಶಿವಮೊಗ್ಗಕ್ಕೆ 2014-15ನೇ ಸಾಲಿನ ಎರಡನೇ ಕಂತಿನ ಅನುದಾನವಾಗಿ ರೂ. 950.00 ಲಕ್ಷ 
(ಒಂಭತ್ತು ಕೋಟ ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ)ಗಳನ್ನು ಈ ಕೆಳಕಂಡ ಲೆಕ್ಕಶೀರ್ಷಿಕೆಗಳಡಿ ಬಿಡುಗಡೆ ಮಾಡಿದೆ. 


(ರೂ: ಲಕ್ಷಗಳಲ್ಲಿ) 























| ಲೆಕ್ಕಶೀರ್ಷಿಕೆ ಮೊತ್ತ 
1 2515-00-103-0-02-101 (ಸಹಾಯಾನುದಾನ) 28.750 
2 2515-00-103-0-02-132 (ಬಂಡವಾಳ ವೆಚ್ಚ) 721.560 
3 2515-00-103-0-02-422 (ವಿಶೇಷ ಘಟಕ ಯೋಜನೆ) 137.275 
4 2515-00-103-0-02-423 (ಗಿರಿಜನ ಉಪಯೋಜನೆ) 62.415 

ಒಟ್ಟು 950.00 














ಬಿಡುಗಡೆಯಾದ ಈ ಅನುದಾನವನ್ನು ಮಂಡಳಿಯ ಕಾರ್ಯದರ್ಶಿಯವರ ವೈಯಕ್ತಿಕ ಖಾತೆಗೆ ಜಮೆ ಮಾಡಿ, ನಂತರ ಅವಶ್ಯಕತೆಗನುಗುಣವಾಗಿ 
ಖರ್ಚು ಮಾಡತಕ್ಕದು ಮತ್ತು ನಿಯಮಾನುಸಾರ ಹಣ ಬಳಕೆ ಪ್ರಮಾಣಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸುವುದು. 


ಪಿಡಿ ಖಾತೆಯಲ್ಲಿ ಲಭ್ಯವಿರುವ ಅನುದಾನ ಮತ್ತು ಈ ಆದೇಶದಲ್ಲಿ ಬಿಡುಗಡೆ ಮಾಡಿರುವ ಅನುದಾನ ಶೇಕಡ 75 ರಷ್ಟನ್ನು ವೆಚ್ಚ ಭರಿಸಿದ ನಂತರ 
3ನೇ ಕಂತಿನ ಅನುದಾನ ಬಿಡುಗಡೆಗೆ ಪ್ರಸ್ತಾವನೆ ಸಲ್ಲಿಸತಕ್ಕದ್ದು. 


ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ:ಆಇ 03 ಟಿಎಫ್‌ಪಿ 2014, ದಿನಾ೦ಕ:04.04.2014 ರಲ್ಲಿ ಆಡಳಿತ ಇಲಾಖೆಯ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿರುವ ವಿತ್ತಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರಫೀ ಅಹಮದ್‌ ಎಂ.ಎಸ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1೬೨, 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


೧೧.745 


ಕಾರ್ಮಿಕ ಸಚಿವಾಲಯ 


ವಿಷಯ : ಮಂಗಳೂರು ವಿಭಾಗದ ಬಾಯ್ದರುಗಳ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಯನ್ನು ಆಡಳಿತಾತ್ಮಕ ಮತ್ತು 
ಸಾರ್ವಜನಿಕ ಹಿತ ದೃಷ್ಟಿಯಿಂದ ಕಲಬುರಗಿ ವಿಭಾಗಕ್ಕೆ ಮತ್ತು ಕಲಬುರಗಿ ವಿಭಾಗದ ಬಾಯ್ದರುಗಳ ಸಹಾಯಕ 
ನಿರ್ದೇಶಕರ ಹುದ್ದೆಯನ್ನು ಮಂಗಳೂರು ವಿಭಾಗಕ್ಕೆ ಸ್ಥಳಾಂತರಿಸುವ ಕುರಿತು. 
ಓದಲಾಗಿದೆ : ನಿರ್ದೇಶಕರು, ಕಾರ್ಪಾನೆಗಳು. ಬಾಯ್ಲರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ಥಾಸ್ಥ್ಯ ಇಲಾಖೆ, ಬೆ೦ಗಳೂರು, 
ಇವರ ಪತ್ರ ಸಂ.ಈಎಸ್‌ಟ-1/ಆರ್‌ಪಿಪಿ/ಸಿಆರ್‌-19/2013-14, ದಿನಾಂಕ: 26-12-2013. 
ಪ್ರಸ್ತಾವನೆ:- 
ಮೇಲೆ ಓದಲಾದ ಪ್ರಸ್ತಾವನೆ ದಿನಾಂಕ: 26-12-2013 ರಲ್ಲಿ ನಿರ್ದೇಶಕರು, ಕಾರ್ಯಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ 
ಇಲಾಖೆಯವರು ಕಲಬುರಗಿ ವಿಭಾಗದಲ್ಲಿ ಅಧಿಕ ಸಂಖ್ಯೆ ಹೈ ಪ್ರೆಶರ್‌ ಬಾಯ್ಲರುಗಳು ವಿವಿಧ ಕಾರ್ಪಾನೆಗಳಲ್ಲಿ ಸ್ಥಾಪನೆಯಾಗಿದ್ದು ಹಾಗೂ 


ಸ್ಥಾಪನೆಗೊಳ್ಳುತ್ತಿರುವುದರಿಂದ ಕಲಬುರಗಿ ವಿಭಾಗಕ್ಕೂ ಸಹ ಅನುಭವಿ/ ಪರಿಣತಿ ಹೊಂದಿದ ಹಿರಿಯ ಅಧಿಕಾರಿ ಅವಶ್ಯಕತೆ ಕಂಡು ಬರುತ್ತಿದೆ ಎಂದು ತಿಳಿಸಿ, 


೧೭೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦ ೨೦೧೪ ಭಾಗ ೧ 





ಹಾಲಿ ಕಲಬುರಗಿ ವಿಭಾಗಕ್ಕೆ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆ ಅವಶ್ಯಕವೆಂದು ಅಭಿಪ್ರಾಯ ಪಟ್ಟಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಿರ್ದೇಶಕರ 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರ ಈ ಕೆಳಕಂಡ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಾಇ 107 ಕಾಬಾಸೇ 2014, ಬೆಂಗಳೂರು, ದಿನಾಂಕ: 28-08-2014. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಮಂಗಳೂರು ವಿಭಾಗದ ಬಾಯ್ದರುಗಳ ಹಿರಿಯ ಸಹಾಯಕ ನಿರ್ದೇಶಕರ ಹುದ್ದೆಯನ್ನು ಆಡಳಿತಾತ್ಮಕ ಹಾಗೂ 


ಸಾರ್ವಜನಿಕ ಹಿತ ದೃಷ್ಟಿಯಿಂದ ಮತ್ತು ಬಾಯ್ಲರ್‌ ತಂತ್ರಜ್ಞಾನ ದೃಷ್ಟಿಯಿಂದ ಕಲಬುರಗಿ ವಿಭಾಗಕ್ಕೆ ಹಾಗೂ ಕಲಬುರಗಿ ವಿಭಾಗದ ಬಾಯ್ದರುಗಳ ಸಹಾಯಕ 
ನಿರ್ದೇಶಕರ ಹುದ್ದೆಯನ್ನು ಮಂಗಳೂರು ವಿಭಾಗಕ್ಕೆ ಸ್ಥಳಾಂತರಿಸಲು ಸರ್ಕಾರವು ಸಹಮತಿಸಿದೆ. ಹುದ್ದೆ ಸಹಿತ ಈ ಕೆಳಕಂಡಂತೆ ಆದೇಶಿಸಿದೆ. 





ಸ್ಥಳಾಂತರ/ ಹುನರ್‌ಪದನಾಮಗೊಂಡ ನಂತರ ಮರು 





ಕ್ರ 
ಬತ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಕಛೇರಿಯ ಪದನಾಮ ಸ್ಥಾಪನೆಯಾಗಿ ಕಾರ್ಯನಿರ್ವಹಿಸಬೇಕಾದ ಕಛೇರಿಯ 
೦. 
ತ್ತ ಪದನಾಮ 
1. ಬಾಯ್ಲರುಗಳ ಹಿರಿಯ ಸಹಾಯಕ ನಿರ್ದೇಶಕರ ಕಛೇರಿ, ಶ್ರೀ ಕೆ.ವಿ ಪಾಲಯ್ಯ, ಹಿರಿಯ ಸಹಾಯಕ ನಿರ್ದೇಶಕರು, 
ಮಂಗಳೂರು ವಿಭಾಗ, ಹುದ್ದೆ ಸಹಿತಿ ಗುಲ್ಬರ್ಗಾಕ್ಕೆ ಬಾಯ್ಲರುಗಳು ಇವರನ್ನು ಮಂಗಳೂರಿನಿಂದ ಹುದ್ದೆ 
ಸ್ಥಳಾಂತರಿಸಿ ಮುಂದಿನಂತೆ ಮರುಸ್ಥಾಪಿಸಿದೆ. ಸಹಿತ ಕಲಬುರಗಿ ವಿಭಾಗಕ್ಕೆ 


ಶ್ರೀ. ಎಂ.ಎಚ್‌. ಚಿಕ್ಕಮುನಿಯಪ್ಪ ಬಾಯ್ದರುಗಳ, 
ಸಹಾಯಕ ನಿರ್ದೇಶಕರು, ಇವರ ಜಾಗಕ್ಕೆ ಸ್ಥಳಾಂತರಿಸಿ 





ಮರುಸ್ಸ್ಥಾಪಿನಿದೆ. 
ಸ ಬಾಯ್ಲರುಗಳ ಸಹಾಯಕ ನಿರ್ದೇಶಕರು, ಕಲಬುರಗಿ ವಿಭಾಗ | ಶ್ರೀ. ಎ೦.ಎಚ್‌. ಚಿಕ್ಕಮುನಿಯಪ್ಪ ಬಾಯ್ಲರುಗಳ, 
ಹುದ್ದೆಸಹಿತ ಮಂಗಳೂರಿಗೆ ಸ್ಥಳಾಂತರಿಸಿ ಮುಂದಿನಂತೆ ಸಹಾಯಕ ನಿರ್ದೇಶಕರು ಇವರನ್ನು ಕಲಬುರಗಿಯಿಂದ 
ಮರುಸ್ಥಾಪಿಸಿದೆ. ಹುದ್ದೆ ಸಹಿತ ಮಂಗಳೂರಿಗೆ ಶ್ರೀ. ಕೆ.ವಿ. ಪಾಲಯ್ಯ ಇವರ 














ಜಾಗಕ್ಕೆ ಸ್ಥಳಾಂತರಿಸಿ ಮರುಸ್ಲಾಪಿಸಿದೆ. 
ಛಿ ಛಿ 





ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
೧೫.746 ಬೋರಯ್ಯ 
50.50 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೇ(ಕಾರ್ಪಾನೆ ಮತ್ತು ಬಾಯ್ಲರುಗಳು) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ 27 ಎಸ್‌ಜೆವೈ 2014, ದಿನಾಂಕ : 26-08-2014. 
ವಿಷಯ : ಸಾಮಾಜಿಕ, ಆರ್ಥಿಕ ಮತ್ತು ಜಾತಿ ಗಣತಿ-2011 (ಎಸ್‌ಇಸಿಸಿ-2011) ಅಂತಿಮ ಗಣತಿ ಪಟ್ಟ 
ಪ್ರಕಟಣೆ ಬಗ್ಗೆ. 
ಉಲ್ಲೇಖ: 1 ಸರ್ಕಾರದ ಅಧಿಸೂಚನೆ ಸಂಖ್ಯೆ ಗ್ರಾಅಪ 32 ಎಸ್‌ಜೆವೈ 2011 ದಿನಾಂಕ 07.12.2013., 
12.12.2013, 28.12.2013, 07.01.2014 ಮತ್ತು 20.01.2014. 
2. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಗ್ರಾಅಪ 32 ಎಸ್‌ಜೆವೈ 2011(ಎ-8) 
ದಿನಾ೦ಕ: 18.02.2014. 
ರಾಜ್ಯ ಸರ್ಕಾರವು ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ - 2011 ಸಂಬಂಧ ಉಲ್ಲೇಖ(1ರಲ್ಲಿ ನಮೂದಿಸಿರುವ ಅಧಿಸೂಚನೆಗಳಂತೆ ಈ 
ಕೆಳಕಂಡ 5 ಜಿಲ್ಲೆಗಳಲ್ಲಿ ಅಂದರೆ: 


1) ಬೆಳಗಾಂ 

2) ದಾವಣಗೆರೆ 

3) ಧಾರವಾಡ 

4) ಗದಗ್‌ 

5) ಹಾವೇರಿ 

ಈ ಜಿಲ್ಲೆಗಳಲ್ಲಿ ಕರಡು ಮತ್ತು ಅಂತಿಮ ಪಟ್ಟಿ ಪ್ರಕಟಿಸಲು ವೇಳಾಪಟ್ಟಿ ನೀಡಲಾಗಿತ್ತು. ಆದರೆ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ 

ಗಣತಿ - 2011ರ ಪ್ರಕ್ರಿಯೆಯು ಮೇಲ್ಕಂಡ ಜಿಲ್ಲೆಗಳ ಎಸ್‌ಇಸಿಸಿ-2011ರ ಪ್ರಕ್ರಿಯೆ ಪೂರ್ಣಗೊಂಡಿಲ್ಲದ ಕಾರಣ ಅಂತಿಮ ಪಟ್ಟ ಪ್ರಕಟಣೆಯ ದಿನಾಂಕವನ್ನು 
ಉಲ್ಲೇಖ (2)ರಂತೆ ಅನಿರ್ಧಿಷ್ಟ ಕಾಲದವರೆಗೆ ಮುಂದೂಡಲಾಗಿತ್ತು 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೧೪ ೧೭೬೭ 





ಪ್ರಸ್ತುತ ಈ ಪ್ರಕ್ರಿಯೆಯು ಮೇಲ್ಕಂಡ ಜಿಲ್ಲೆಗಳಲ್ಲಿ ಪೂರ್ಣಗೊಂಡಿರುವುದರಿ೦ದ ದಿನಾಂಕ: 30.08.2014ರಂದು ಅಂತಿಮ ಗಣತಿ ಪಟ್ಟಿ ಪ್ರಕಟಿಸಲು 
ಮಂಜೂರಾತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಶ್ರೀಕೃಷ್ಣ ಎನ್‌. ಬುಗಟ್ಯಾಗೋಳ 
ನಿರ್ದೇಶಕರು(ಇ-ಆಡಳಿತ)ಮತ್ತು ಸ್ವಉಕಾ ಹಾಗೂ ಪದ ನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
ರಾಜ್ಯದ ಎಸ್‌ಇಸಿಸಿ-2011 ನೋಡಲ್‌ ಅಧಿಕಾರಿಗಳು, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


RURAL DEVELOPMENT & PANCHAYAT SECRETARIAT 


NOTIFICATION 
No. RDP 27 SJY 2014, Dated: 26.08.2014. 
Sub: Socio, Economic & Caste Census 2011 (SECC-2011) Publication of Final List-Reg. 
Ref: 1. Notifications No. RDP 32 SJY 2011, dated: 07.12.2011, 12.12.2013, 


28.12.2013, 07.01.2014, and 20.01.2014. 
2. Notification No. RDP 32 SJY 2011 dated: 19.02.2014. 


Government of Karnataka, Rural Development and Panchayat Raj Department had issued notifications indicating the time 
length for publishing draft and final lists of Socio, Economic & Caste Census 2011 in the following districts as per Ref (1). 
1. Belgaum. 


2. Davanagere. 


3. Dharwad. 
4. Gadag. 
5. Haveri. 


As per Ref (2), this process of publication of final list was postponed because the process was not completed. 


Presently, SECC 2011 process has been completed in the above 5 districts. Hence, sanction is accorded to publish the final list 
in the above 5 districts on 30.08.2014. 


By Order and in the name of the Government of Karnataka 
Shreekrishna N. Bugatyagol 
Director (e-governance) & SEP & ೯/೦ Dy. Secretary to 
Government l/c and State Nodal Officer SECC-2011 Rural 
Development & Panchayat Raj Dept. 


PR-703 
SC-10 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಂ.ಎಸ್‌. ಅಶ್ವತೀಶ್‌, ಎಪಿಸಿ-116, ಡಿಎಆರ್‌, ಬೆ೦ಗಳೂರು ಇವರ ಪರಿಷ್ಠರಣ ಮೇಲ್ಮನವಿಯ 
ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ: |) ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಬೆ೦ಗಳೂರು ಇವರ ಆದೇಶ 
ಸಂಖ್ಯೆ: 16/ಡಿಇ/ಆರ್‌-6/2010 (ಓ.ಬಿ.ಸಂಖ್ಯೆ: 62/2011) ದಿನಾಂಕ: 03.02.2012 
2) ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ಕೇಂದ್ರವಲಯ, ಬೆ೦ಗಳೂರು 
ಇವರ ಆದೇಶ ಸಂಖ್ಯೆ: ಅಪೀಲು/58/ಶಿಕ್ಷೆ/2012, (ಓ.ಬಿ.ಸಂಖ್ಯೆ: 97/2012-13) 
ದಿನಾಂಕ: 12.10.2012 
3) ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 07.06.2013 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆ೦ಗಳೂರು, ಇವರ ಪತ್ರ 
ಸಂಖ್ಯೆ ಅಪೀಲು(2)16/2013-14 ದಿನಾಂಕ: 03.05.2014 
ಪ್ರಸ್ತಾವನೆ : 
ಶ್ರೀ ಎಂ.ಎಸ್‌. ಅಶ್ವತೀಶ್‌, ಎಪಿಸಿ-116 (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಇವರು ಡಿಎಆರ್‌, ಬೆ೦ಗಳೂರು ಇಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ ದುರ್ನಡತೆ ತೋರಿದ ಕಾರಣದ ಮೇಲೆ ಇವರ ವಿರುದ್ದ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 
1965ರ ನಿಯಮ 6ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


೧೭೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦ ೨೦೧೪ ಭಾಗ೧ 





ದೋಷಾರೋಹಪಣೆ:- 


“ಆಪಾದಿತ ಪೊಲೀಸ್‌ ಅಧಿಕಾರಿಯಾದ ಶ್ರೀ ಎಂ.ಎಸ್‌. ಅಶ್ವತೀಶ, ಎ.ಪಿ.ಸಿ.-116, ಡಿ.ಎ.ಆರ್‌. ಬೆಂಗಳೂರು ಜಿಲ್ಲೆ ಆದ ನೀವು ಬೆಂಗಳೂರು ನಗರ, 
ಬಸವೇಶ್ವರ ನಗರ ಪೊಲೀಸ್‌ ಠಾಣಾ ಮೊ.ಸಂ.474/09 ಕಲಂ: 498(ಎ) ಐ.ಪಿ.ಸಿ. ಪ್ರಕರಣದಲ್ಲಿ ಆರೋಪಿತನಾಗಿದ್ದು, ಈ ಸಂಬಂಧ ನಿಮ್ಮನ್ನು ದಿ: 
14.10.2009ರಂದು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದು, ನೀವು ಒಬ್ಬ ಸರ್ಕಾರಿ ನೌಕರನಾಗಿದ್ದು, ಕ್ರಿಮಿನಲ್‌ ಪ್ರಕರಣ ಒಂದರಲ್ಲಿ 
ಭಾಗಿಯಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ನೀವು ನಿಮ್ಮ ಕರ್ತವ್ಯದಲ್ಲಿ ದುರ್ನಡತೆಯನ್ನು ತೋರಿರುತ್ತೀರಿ” 


ಇಲಾಖಾ ವಿಚಾರಣೆಯಲ್ಲಿ ಆಪೊಅ.ರವರ ಮೇಲಿನ ಆಪಾದನೆಗಳು ಸಾಬೀತಾಗಿದೆಯೆಂದು ವಿಚಾರಣಾಧಿಕಾರಿಗಳು ಅಭಿಪ್ರಾಯ ನೀಡಿದ್ದು, 
ಅದರಂತೆ ಆ.ಪೊ.ಅ.ರವರಿಗೆ ಕಾರಣ ಕೇಳುವ ನೋಟೀಸ್‌ ಜಾರಿ ಮಾಡಿ, ಆ.ಪೊ.ಅ.ರವರು ನೀಡಿದ ಸಮಜಾಯಿಷಿಯನ್ನು ಒಪ್ಪದ ಶಿಸ್ತು ಪ್ರಾಧಿಕಾರ 
ಹಾಗೂ ಪೊಲೀಸ್‌ ಅಧೀಕ್ಷಕರು, ಬೆ೦ಗಳೂರು ಜಿಲ್ಲೆ ಇವರು ಮೇಲೆ ಕ್ರಮ ಸಂಖ್ಯೆ: (0ರಲ್ಲಿ ಓದಲಾದ ದಿನಾಂಕ: 03.02.2012ರ ಆದೇಶದಲ್ಲಿ 
ಅರ್ಜಿದಾರರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ ವೇತನ ಬಡಿಗೆ ಅನ್ವಯವಾಗುವಂತೆ ಒಂದು ವರ್ಷದ ಕಾಲ ಮುಂದೂಡಿ, 
ಸದರಿಯವರ ಅಮಾನತ್ತಿನ ಅವಧಿ ದಿನಾಂಕ 14.10.2009ರಿ೦ದ ದಿನಾಂಕ: 07.02.2011ರವರೆಗೆ ಒಟ್ಟು 492 ದಿನಗಳನ್ನು ಅಮಾನತ್ತೆಂದು ಪರಿಗಣಿಸಲಾದ 
ದಂಡನೆಯನ್ನ ವಿಧಿಸಿರುತ್ತಾರೆ. 

ಶಿಸ್ತು ಪ್ರಾಧಿಕಾರದ ಆದೇಶದ ವಿರುದ್ಧ ಸಲ್ಲಿಸಿದ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, 
ಕೇಂದ್ರ ವಲಯ, ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ: 12.10.2012ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ 
ವಾದಾಂಶಗಳನ್ನು ಇಲಾಖಾ ವಿಚಾರಣಾ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಕ್ರಿಮಿನಲ್‌ ಪ್ರಕರಣಕ್ಕೂ ಇಲಾಖಾ ವಿಚಾರಣೆಗೂ ಯಾವುದೇ ಸಂಬಂಧ 
ಇರುವುದಿಲ್ಲ. ಇಲಾಖಾ ವಿಚಾರಣೆಯಲ್ಲಿ ಆರೋಪ ಸಾಬೀತಾಗಿ ಆ.ಪೊ.ಅ.ರವರಿಗೆ ದಂಡನೆ ವಿಧಿಸಲಾಗಿದೆ. ಕ್ರಿಮಿನಲ್‌ ಪ್ರಕರಣದಲ್ಲಿ ಆ.ಪೊ.ಅ ನಿರ್ದೋಷಿ 
ಎಂದು ಪರಿಗಣಿಸದಿದ್ದರೂ ಸಹಾ ಅದನ್ನು ಮಾನದಂಡವಾಗಿಟ್ಟುಕೊಂಡು ಅವರನ್ನು ಇಲಾಖಾ ವಿಚಾರಣೆಯಲ್ಲಿ ನಿರ್ದೋಷಿ ಎಂದು ಪರಿಗಣಿಸಲು 
ಕೋರಿರುವುದು ಸೂಕ್ತವಾಗುವುದಿಲ್ಲ. ಮತ್ತು ಇವರ ಮೇಲಿನ ದೋಷಾರೋಪಣೆಗೆ ಅನುಗುಣವಾಗಿ ದಂಡನೆಯನ್ನು ನೀಡಿದ್ದು, ಸಾಮಾನ್ಯ ನ್ಯಾಯದ 


ದೃಷ್ಟಿಯಿಂದಲೂ ಸಹ ಇಲ್ಲಿ ಯಾವುದೇ ಚ್ಯುತಿಯಾಗದ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಒಳ 72 ಹೊಸಿಅ 2013, ಬೆಂಗಳೂರು, ದಿನಾಂಕ : 25-08-2014. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ.ಎಸ್‌. ಅಶ್ವತೀಶ್‌, ಎಪಿಸಿ-116, ಡಿಎಆರ್‌, ಬೆ೦ಗಳೂರು ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ 
ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


೧೯೧-704 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ) 
ಒಳಾಡಳಿತ ಸಚಿವಾಲಯ 
ವಿಷಯ : ಗಂಗೊಳ್ಳಿ ಪೊಲೀಸ್‌ ಠಾಣೆಯನ್ನು ಬೈಂದೂರು ವೃತ್ತಕ್ಕೆ ಸೇರ್ಪಡೆಗೊಳಿಸುವ ಕುರಿತು. 
ಓದಲಾಗಿದೆ : ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕ ರವರು ಪತ್ರ 


ಸಂಖ್ಯೆ:ಆರ್‌.ಎಲ್‌.ಎನ್‌(6)31/2013-14, ದಿನಾಂಕ: 16.12.2013 ಮತ್ತು 06.06.2014. 


ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರಗಳಲ್ಲಿ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ, ಉಡುಪಿ ಜಿಲ್ಲೆಯ 
ಕುಂದಾಪುರ ಉಪ-ವಿಭಾಗವು, ಕುಂದಾಪುರ ಮತ್ತು ಬೈಂದೂರು ವೃತ್ತಗಳನ್ನು ಹೊಂದಿರುತ್ತದೆ. ಅದರಲ್ಲಿ ಕುಂದಾಪುರ ವೃತ್ತಕ್ಕೆ 06 ಪೊಲೀಸ್‌ ಠಾಣೆಗಳು, 
ಬೈಂದೂರು ವೃತ್ತವು 02 ಪೊಲೀಸ್‌ ಠಾಣೆಗಳನ್ನು ಒಳಗೊಂಡಿರುತ್ತವೆ. ಕುಂದಾಪುರ ವೃತ್ತದ ಗಂಗೊಳ್ಳಿ ಪೊಲೀಸ್‌ ಠಾಣೆಯು ಸೂಕ್ಷ್ಮ ಪ್ರದೇಶವಾಗಿರುತ್ತದೆ. 
ಅಲ್ಲದೇ ಈ ಪೊಲೀಸ್‌ ಠಾಣಾ ವ್ಯಾಪ್ತಿಯಲ್ಲಿ ಕಿರು ಬಂದರು ಕೂಡಾ ಇದ್ದು, ಸದ್ರಿ ಬಂದರಿನಲ್ಲಿ ಮೀನುಗಾರಿಕೆ ನಡೆಯುತ್ತಿದ್ದು, ಇಲ್ಲಿಗೆ ಬೇರೆ ರಾಜ್ಯಗಳ 
ಮೀನುಗಾರರು ಬರುವುದರಿಂದ ಸ್ಥಳೀಯ ಮತ್ತು ಬೇರೆ ರಾಜ್ಯಗಳ ಮೀನುಗಾರರ ಮಧ್ಯೆ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಆಗಾಗ ಘರ್ಷಣೆಗಳುಂಟಾಗಿ 
ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಉಂಟಾಗುತ್ತಿರುತ್ತದೆ. ಈ ಪೊಲೀಸ್‌ ಠಾಣೆಯು ಬೈಂದೂರು ವೃತ್ತಕ್ಕೆ ಹತ್ತಿರವಾಗುವುದಲ್ಲದೆ ಆಡಳಿತಾತ್ಮಕ ದೃಷ್ಟಿಯಿ೦ದಲೂ 
ಅನುಕೂಲಕರವಾಗಿರುವುದರಿಂದ ಕುಂದಾಪುರ ವೃತ್ತದ ಅಧೀನದಲ್ಲಿರುವ ಗಂಗೊಳ್ಳಿ ಪೊಲೀಸ್‌ ಠಾಣೆಯನ್ನು ಕುಂದಾಪುರ ವೃತ್ತದಿಂದ ಬೇರ್ಪಡಿಸಿ, 
ಬೈಂದೂರು ವೃತ್ತಕ್ಕೆ ಸೇರ್ಪಡೆಗೊಳಿಸಿ ಆದೇಶವನ್ನು ಹೊರಡಿಸುವಂತೆ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕ ರವರು ಸರ್ಕಾರವನ್ನು 
ಕೋರಿರುತಾರೆ. 


ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರವರು ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ಹೆಚ್‌ಡಿ 46 ಪಿಓಪಿ 2014 ಬೆಂಗಳೂರು, ದಿನಾಂಕ:11.07.2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕುಂದಾಪುರ ವೃತ್ತದ ಅಧೀನದಲ್ಲಿರುವ ಗಂಗೊಳ್ಳಿ ಪೊಲೀಸ್‌ ಠಾಣೆಯನ್ನು ಬೈಂದೂರು 
ಸಿ ಸರ್ಕಾರವು ಆದೇಶಿಸಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೧೪ ೧೭೬೯ 





ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ;ಒಸಾಇ 32588 ಆಂಆಸ 2014, ದಿನಾಂಕ:23.06.2014ರಲ್ಲಿ ನೀಡಿರುವ 
ಸಹಮತಿಯ ಮೇರೆಗೆ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR-705 ಹೆಚ್‌.ಆರ್‌. ಪುಟ್ಟೇಗೌಡ 
50-50 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ವೆಚ್ಚ) 


ಒಳಾಡಳಿತ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಹೆಚ್‌ಡಿ 10 ಪಿಸಿಇ 2014 ಬೆ೦ಗಳೂರು, ದಿನಾಂಕ: 30.08.2014. 
ಸರ್ಕಾರದ ಆದೇಶ ಸಂಖ್ಯೆ ಹೆಚ್‌ಡಿ 10 ಪಿಸಿಇ 2014, ದಿನಾಂಕ: 20.08.2014ರಲ್ಲಿನ ಆದೇಶ ಭಾಗದ ಎರಡನೇ ಕಂಡಿಕೆಯ ಮೊದಲನೇ 
ಸಾಲಿನಲ್ಲಿ “ಲೆಕ್ಕ ಶೀರ್ಷಿಕೆ 2235-60-200-3-01-100 ಯೋಜನೇತರ “ ಅಡಿಯಲ್ಲಿ ಭರಿಸತಕ್ಕದ್ದು. ಜಿಲ್ಲಾಧಿಕಾರಿ, ಬಿಜಾಪುರ ಎಂದು ಇರುವುದನ್ನು ” 
ಲೆಕ್ಕ ಶೀರ್ಷಿಕೆ 2055-00-109-1-01-051 ಯೋಜನೇತರ ಹೊಲೀಸ್‌ ಅಧೀಕ್ಷಕರು, ಬಿಜಾಪುರ ಜಿಲ್ಲೆ ಎಂದು ಓದಿಕೊಳ್ಳತಕ್ಕದ್ದು, ಉಳಿದಂತೆ ಯಾವುದೇ 
ಬದಲಾವಣೆ ಇರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧೯-706 ಇವನ್ನ 
50-50 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 


ಒಳಾಡಳಿತ ಸಚಿವಾಲಯ 
ವಿಷಯ : ಡಾ.ಬಿ.ಎಂ.ಮೋಹನ್‌, ನಿರ್ದೇಶಕರು (ನಿವೃತ್ತ). ಎಫ್‌ಎಸ್‌ಎಲ್‌, ಬೆ೦ಗಳೂರು ಮತ್ತು 
ಶ್ರೀ ಪ್ರವೀಣ್‌ ಪಿ.ಬಾರಿಗಿಡದ್‌, ವೈಜ್ಞಾನಿಕ ಸಹಾಯಕರು (ಹಾಲಿ ಅಮಾನತ್ತು)ರವರುಗಳ ವಿರುದ್ಧ ಇಲಾಖಾ 
ವಿಚಾರಣೆಗೆ ಆದೇಶಿಸುವ ಬಗ್ಗೆ. 


ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಒಇ 42 ಹೊಸಿಲಿ 2012, ದಿನಾಂಕ: 04.07.2013. 
2. ಶ್ರೀ ಎನ್‌.ನಾರಾಯಣ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ (ವಿಶ್ರಾಂತ) ವಿಚಾರಣಾಧಿಕಾರಿರವರ 
ಪತ್ರ ದಿನಾಂಕ: 18.12.2013. 
3. ಸರ್ಕಾರದ ಪತ್ರ ಸಂಖ್ಯೆಒಇ 42 ಹೊಸಿಲಿ 2012, ದಿನಾಂಕ: 27.12.2013 ಮತ್ತು 21.04.2014 
ಹಾಗೂ ಅರೆ ಸರ್ಕಾರಿ ಪತ್ರ ದಿನಾಂಕ: 04.06.2014. 
4. ಡಿಜಿ ಮತ್ತು ಐಜಿಪಿ ರವರ ಪತ್ರ ಸಂಖ್ಯೆ: ಸಿಬಿ(5) 11/2012-13 ದಿನಾ೦ಕ: 07.06.2014. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ಆದೇಶದಲ್ಲಿ 2003ರಲ್ಲಿ ನಡೆದ ವೈಜ್ಞಾನಿಕ ಸಹಾಯಕ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಡೆದಿರುವ ಅಕ್ರಮ ಅವ್ಯವಹಾರ 
ಕುರಿತಂತೆ ಸಿ.ಐ.ಡಿ. ತನಿಖಾ ವರದಿ ಅನ್ವಯ ಡಾ.ಬಿ.ಎಂ.ಮೋಹನ್‌, ನಿರ್ದೇಶಕರು (ನಿವೃತ್ತ) ಮತ್ತು ಶ್ರೀ ಪ್ರವೀಣ್‌ ಪಿ.ಬಾರಿಗಿಡದ್‌, ವೈಜ್ಞಾನಿಕ 
ಸಹಾಯಕರು (ಹಾಲಿ ಅಮಾನತ್ತು)ರವರುಗಳ ವಿರುದ್ಧ ಇಲಾಖಾ ವಿಚಾರಣೆ ನಡೆಸಲು ಆದೇಶಿಸಿದ ಪ್ರಕರಣದಲ್ಲಿ ಶ್ರೀ ಎನ್‌.ನಾರಾಯಣ್‌, ನಿವೃತ್ತ ಜಿಲ್ಲಾ 
ನ್ಯಾಯಾಧೀಶರನ್ನು ವಿಚಾರಣಾಧಿಕಾರಿಯಾಗಿ ಮತ್ತು ಶ್ರೀ ಎನ್‌.ನಾಗರಾಜ್‌, ಅಡಿಷನಲ್‌ ಎಸ್‌.ಪಿ ಬೆ೦ಗಳೂರು ಜಿಲ್ಲೆರವರನ್ನು ಮಂಡನಾಧಿಕಾರಿಯಾಗಿ 
ನೇಮಿಸಿ ಆದೇಶಿಸಲಾಗಿತ್ತು. 
ಮೇಲೆ ಓದಲಾದ (2)ರ ಪತ್ರದಲ್ಲಿ ಶ್ರೀ ಎನ್‌.ನಾಗರಾಜು, ಆಗಿನ ಅಪರ ಪೊಲೀಸ್‌ ಅಧೀಕ್ಷಕರು, ಬೆಂಗಳೂರು ಜಿಲ್ಲೆ, ಹಾಲಿ ಪೊಲೀಸ್‌ 
ಅಧೀಕ್ಷಕರು, ಗುಪ್ತವಾರ್ತೆ, ಬೆಂಗಳೂರು ಇವರು ಸೇವೆಯಿಂದ ವಯೋನಿವೃತ್ತಿ ಹೊಂದಲಿದ್ದು, ಮಂಡನಾಧಿಕಾರಿ ಕರ್ತವ್ಯದಿಂದ ವಿಮುಕ್ತಿಗೊಳಿಸಲು 
ಕೋರಿರುತ್ತಾರೆಂದು ತಿಳಿಸಿ, ಬೇರೆ ಮಂಡನಾಧಿಕಾರಿಯನ್ನು ನೇಮಿಸಲು ಕೋರಿರುತ್ತಾರೆ. ಅದರನ್ವಯ ಮೇಲೆ ಓದಲಾದ (3)ರ ಪತ್ರಗಳಲ್ಲಿ ಬೇರೆ 
ಮಂಡನಾಧಿಕಾರಿಯನ್ನು ನೇಮಿಸಲು ಸೂಕ್ತ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಡಿಜಿ ಮತ್ತು ಐಜಿಪಿರವರನ್ನು ಕೋರಲಾಗಿತ್ತು. 
ಮೇಲೆ ಓದಲಾದ (4)ರ ಪತ್ರದಲ್ಲಿ ಪ್ರಕರಣದ ಇಲಾಖಾ ವಿಚಾರಣೆಗೆ ಸಂಬಂಧಿಸಿದಂತೆ ಶ್ರೀ ಎನ್‌.ನಾಗರಾಜು, ಪೊಲೀಸ್‌ ಅಧೀಕ್ಷಕರು, 
ರಾಜ್ಯಗುಪ್ರವಾರ್ತೆ, ಬೆಂಗಳೂರುರವರು ಸೇವೆಯಿಂದ ವಯೋನಿವೃತ್ತಿಯನ್ನು ಹೊಂದಿರುವುದರಿಂದ, ಇವರ ಬದಲಿಗೆ ಪೊಲೀಸ್‌ ಅಧೀಕ್ಷಕರು, ಎಟಿಸಿ, ರಾಜ್ಯ 
ಗುಪ್ತವಾರ್ತೆ, ಬೆಂಗಳೂರುರವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಕ ಮಾಡುವಂತೆ ಡಿಜಿ ಮತ್ತು ಐಜಿಪಿ ರವರು ಕೋರಿರುತ್ತಾರೆ. 


ಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಒಳ 42 ಹೊಸಿಲಿ 2012 ಬೆಂಗಳೂರು, ದಿನಾಂಕ: 08.08.2014 
ಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಡಾ.ಬಿ.ಎಂ.ಮೋಹನ್‌, ನಿರ್ದೇಶಕರು (ನಿವೃತ್ತ) ಮತ್ತು ಶ್ರೀ ಪ್ರವೀಣ್‌ ಪಿ.ಬಾರಿಗಿಡದ್‌, 


ವೈಜ್ಞಾನಿಕ ಸಹಾಯಕರು (ಹಾಲಿ ಅಮಾನತ್ತುರವರುಗಳ ಎರುದ್ಧ ಸರ್ಕಾರಿ ಆದೇಶ ಸಂಖ್ಯೆ: ಒಇ 42 ಪೊಸಿಲಿ 2012, ದಿನಾಂಕ: 04.07.2013ರಲ್ಲಿ 
ಆದೇಶಿಸಿದ ಇಲಾಖಾ ವಿಚಾರಣೆಯಲ್ಲಿ ಶ್ರೀ ಎನ್‌.ನಾಗರಾಜು, ಪೊಲೀಸ್‌ ಅಧೀಕ್ಷಕರು, ರಾಜ್ಯಗುಪ್ತವಾರ್ತೆ, ಬೆ೦ಗಳೂರುರವರು ಸೇವೆಯಿಂದ 
ವಯೋನಿವೃತ್ತಿಯನ್ನು ಹೊಂದಿರುವುದರಿಂದ, ಇವರ ಬದಲಿಗೆ ಪೊಲೀಸ್‌ ಅಧೀಕ್ಷಕರು, ಎಟಿಸಿ, ರಾಜ್ಯ ಗುಪ್ತವಾರ್ತೆ, ಬೆಂಗಳೂರುರವರನ್ನು 


ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ. 


(€L 


(೬ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


೧೯-707 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ) 


೧೭೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦ ೨೦೧೪ ಭಾಗ ೧ 





ಒಳಾಡಳಿತ ಸಚಿವಾಲಯ 
ವಿಷಯ : ಸಿಟಿ ಸಿವಿಲ್‌ ನ್ಯಾಯಾಲಯ ಬೆಂಗಳೂರು ಇಲ್ಲಿ ವಕೀಲರು, ಮಾದ್ಯಮ ಪ್ರತಿನಿಧಿಗಳು ಮತ್ತು 
ಹೊಲೀಸ್‌ ನಡುವೆ ನಡೆದ ಘರ್ಷಣೆ ಕುರಿತು ನ್ಯಾಮೂ. ಶ್ರೀ.ಆರ್‌.ಜಿ. ವೈದ್ಯನಾಥ ವಿಚಾರಣಾ 
ಆಯೋಗದ ಮುಂದೆ ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಶ್ರೀ.ಜಿ.ಕೆ ಬೇಕಲ್‌, ವಕೀಲರು, 
(ನಿವೃತ್ತ ಉಪ ಪೊಲೀಸ್‌ ಆಯುಕ್ತರು) ಬೆಂಗಳೂರು ಇವರಿಗೆ ಸಂಭಾವನೆ ಮಂಜೂರು 
ಮಾಡುವ ಕುರಿತು. 


ಓದಲಾಗಿದೆ: | ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಹೆಚ್‌ಡಿ 4 ಪಿಸಿಇ 2012 ದಿನಾಂಕ: 09.03.2012. 


2. ದಿನಾಂಕ: 13.08.2012ರ ಸರ್ಕಾರದ ಅಧಿಸೂಚನೆ ಸಂಖ್ಯೆ; ಹೆಚ್‌ಡಿ 11 ಪಿಸಿಇ 2012. 
3. ಶ್ರೀ.ಜಿ.ಕೆ. ಬೇಕಲ್‌, ವಕೀಲರು, ನಿವೃತ್ತ ಉಪ ಪೊಲೀಸ್‌ ಆಯುಕ್ತರು, ಬೆ೦ಗಳೂರು ಇವರ 
ಮನವಿ ದಿನಾಂಕ: 30.05.2014 ಮತ್ತು 07.07.2014. 
ಪ್ರಸ್ತಾವನೆ : 
ದಿನಾಂಕ: 02.03.2012ರಂದು ಬೆ೦ಗಳೂರು ನಗರದ ಸಿವಿಲ್‌ ನ್ಯಾಯಾಲಯದ ಆವರಣದಲ್ಲಿ ವಕೀಲರು, ಮಾಧ್ಯಮ ಪ್ರತಿನಿಧಿಗಳು ಮತ್ತು 
ಪೊಲೀಸ್‌ ನಡುವೆ ನಡೆದ ಘಟನೆಯ ಕುರಿತು ಕೂಲಂಕಷವಾಗಿ ತನಿಖೆ ನಡೆಸಲು ನ್ಯಾಯಮೂರ್ತಿ ಶ್ರೀ.ಆರ್‌.ಜಿ. ವೈದ್ಯನಾಥ ಆಯೋಗವನ್ನು ಮೇಲೆ 
ಓದಲಾದ (1)ರ ಆದೇಶದಲ್ಲಿ ನೇಮಿಸಲಾಗಿದೆ. 


ಶ್ರೀ.ಜಿ.ಕೆ. ಬೇಕಲ್‌, ವಕೀಲರು, (ನಿವೃತ್ತ ಉಪ ಪೊಲೀಸ್‌ ಆಯುಕ್ತರು) ಬೆಂಗಳೂರು ಅವರನ್ನು ನ್ಯಾಯಮೂರ್ತಿ ಶ್ರೀ.ಆರ್‌.ಜಿ. ವೈದ್ಯನಾಥ 
ವಿಚಾರಣಾ ಆಯೋಗದ ಮುಂದೆ ಸರ್ಕಾರದ ಪರವಾಗಿ ವಾದಿಸಲು ಮೇಲೆ ಓದಲಾದ(2)ರ ಆದೇಶದಲ್ಲಿ ನೇಮಕ ಮಾಡಲಾಗಿದೆ. 


ಶ್ರೀ.ಜಿ.ಕೆ. ಬೇಕಲ್‌, ವಕೀಲರು, ಬೆ೦ಗಳೂರು ಇವರು ಸರ್ಕಾರದ ಪರವಾಗಿ ಮೇ ತಿ೦ಗಳ ದಿನಾಂಕ: 05.05.2014, 06.05.2014, 13.05.2014, 
14.05.2014, 20.05.2014, 26.05.2014, 27.05.2014, 28.05.2014, ಮತ್ತು 30.05.2014 ಒಟ್ಟು 9 ಮಹತ್ವದ ದಿನಗಳು ದಿನವೊಂದಕ್ಕೆ 10,000ರಂತೆ 
9 ದಿನಗಳಿಗೆ ರೂ.90,000/- ದಿನಾಂಕ: 09.05.2014 ಮತ್ತು 19.05.2014 ಮಹತ್ವವಲ್ಲದ ದಿನಗಳ ದಿನವೊಂದಕ್ಕೆ ರೂ.6,000/- ರಂತೆ 2 ದಿನಗಳಿಗೆ 
ರೂ.12,000/- ಸಂಭಾವನೆಯಾಗಿ ಒಟ್ಟು ರೂ.1,02,000/- ಮತ್ತು ಜೂನ್‌ ತಿಂಗಳಲ್ಲಿ ದಿನಾಂಕ: 12.06.2014 ಮತ್ತು 21.06.2014 ಮಹತ್ವದ ದಿನಗಳು 
ಹಾಗೂ ಮಹತ್ನವಲ್ಲದ 07.06.2014 ಒಟ್ಟು ರೂ.26,000/-+ರೂ. 1,02,000/- ೬ ರೂ.128,000/-(ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿ 
ಮಾತ್ರ) ಮೊತ್ತವನ್ನು ಮ೦ಜೂರು ಮಾಡುವಂತೆ ಮೇಲೆ ಓದಲಾದ(3)ರ ಪತ್ರಗಳಲ್ಲಿ ಕೋರಿರುತ್ತಾರೆ. 


ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 11 ಪಿಸಿಇ 2012, ಬೆಂಗಳೂರು ದಿನಾಂಕ: 16.08.2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಶ್ರೀ.ಜಿ.ಕೆ. ಬೇಕಲ್‌, ವಕೀಲರು(ನಿವೃತ್ತ ಉಪ ಪೊಲೀಸ್‌ ಆಯುಕ್ತರು), ಬೆ೦ಗಳೂರು ಇವರಿಗೆ 
ಈ ಕೆಳಕಂಡಂತೆ ಸಂಭಾವನೆಯನ್ನು ಮಂಜೂರು ಮಾಡಲಾಗಿದೆ. 





ಸಂಭಾವನೆಯ ವಿವರ ಮೊತ್ತ 


ಹ 





1. Effective hearing (9 days) dated, 05.05.2014, 06.05.2014, 13.05.2014, 90,000-00 
14.05.2014, 20.05.2014, 26.05.2014, 27.05.2014, 28.05.2014, ಮತ್ತು 12,000-00 
30.05.2014 @ 10,000/- per day Non-effective hearning one day 
09.05.2014 & 19.05.2014 @ 6,000/- per day 





ದ್ರ Effective(2days), 12.06.2014, 21.06.2014 Non-effective (1 day) 20,000-00 
07.06.2014 6,000-00 





ಒಟ್ಟು ಮೊತ್ತ. (ರೂಪಾಯಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರಗಳು ಮಾತ್ರ 1,28,000-00 

















3. ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ “2070-00-105-0-02-059 ವಿಶೇಷ ತನಿಖಾ ಆಯೋಗಗಳು” ಅಡಿಯಲ್ಲಿ ಭರಿಸತಕ್ಕದ್ದು. ಸದರಿ ಲೆಕ್ಕ 
ಶೀರ್ಷಿಕೆಯಡಿಯಲ್ಲಿ ಬಿಡುಗಡೆಯಾದ ಹಣವನ್ನು ಹಿಂಪಡೆದು ವಿತರಿಸಲು ಸರ್ಕಾರದ ಅಧೀನ ಕಾರ್ಯದರ್ಶಿ(ಕಾನೂನು ಮತ್ತು 
ಸುವ್ಯವಸ್ಥೆ), ಒಳಾಡಳಿತ ಇಲಾಖೆ ಇವರನ್ನು ಹಣ ಹಿಂಪಡೆಯುವ ಮತ್ತು ವಿತರಿಸುವ ಅಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 

4. ಈ ಆದೇಶವನ್ನು ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ ಆಇ 3 ಟಿಎಫ್‌ಪಿ 2011, ದಿನಾಂಕ: 27.01.2012ರಲ್ಲಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳಿಗೆ ಅಧಿಕಾರ ಪ್ರತ್ಯಾಯೋಜಿಸಿದ ರೀತ್ಯಾ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
೧೯-708 ಜೋವಂದಸ್ಸ ಎ 
5೦-50 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಕಾನೂನು ಮತ್ತು ಸುವ್ಯವಸ್ಥೆ) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦, ೨೦೧೪ ೧೭೭೧ 





ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಎಂ.ಎಸ್‌. ಶಿವಣ್ಣನವರ, ಸಿಪಿಸಿ-945, ಬ್ಯಾಡಗಿ ಪೊಲೀಸ್‌ ಠಾಣೆ, ಹಾಲಿ ರಾಜ್ಯ ಗುಪ್ತ ವಾರ್ತೆ, ಹಾವೇರಿ ಜಿಲ್ಲೆ 
ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಉತ್ತರ ವಲಯ, ಬೆಳಗಾವಿ ಇವರ ಆದೇಶ ಸಂಖ್ಯೆ: 
ಡಿಇ/63/ಉವ/2008 ದಿನಾಂಕ: 24.05.2008 


2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರ 
ಆದೇಶ ಸ೦ಖ್ಯೆ ಅಪೀಲು(6)/2008-09 (ಒ.ಬಿ. ಸಂಖ್ಯೆ: 32/2008-09) ದಿನಾಂಕ: 10.12.2008 


3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 02.09.2010 


4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು(2)58/ 
2010-11 ದಿನಾಂಕ: 16.12.2013 


5. ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 221 ಸಿಎನ್‌ಎಸ್‌ 2013 ದಿನಾಂಕ: 04.08.2014 


ಪ್ರಸ್ತಾವನೆ : 

ಶ್ರೀ ಎಂ.ಎಸ್‌. ಶಿವಣ್ಣನವರ, ಸಿಪಿಸಿ-945, ಹಾಲಿ ರಾಜ್ಯ ಗುಪ್ತವಾರ್ತೆ, ಹಾವೇರಿ ಜಿಲ್ಲೆ (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) 
ಇವರು ಈ ಹಿಂದೆ ಬ್ಯಾಡಗಿ ಪೊಲೀಸ್‌ ಠಾಣೆ, ಹಾವೇರಿ ಜಿಲ್ಲೆ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯದಲ್ಲಿ ಘೋರ ನಿರ್ಲಕ್ಷ್ಯತನ ತೋರಿದ ಕಾರಣದ 
ಮೇಲೆ ಇವರ ಎರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6 ಮತ್ತು 8ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, 
ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ:- 


“ನೀವು ಬ್ಯಾಡಗಿ ಪೊಲೀಸ್‌ ಠಾಣೆಯಲ್ಲಿ ಪೊಲೀಸ್‌ ಕಾನ್ಸ್‌ಟೇಬಲ್‌ ಅಂತ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾಂಕ: 01.07.2007 ರಂದು ರಾತ್ರಿ 
ಬ್ಯಾಡಗಿ ಪಟ್ಟಣದ ಒಂದನೇ ಬೀಟ್‌ ಗಸ್ತು ಕರ್ತವ್ಯಕ್ಕೆ ಬ್ಯಾಡಗಿ ಠಾಣೆಯ ಪಿ.ಎಸ್‌.ಐ.ರವರು ರಾತ್ರಿ 2100 ಗಂಟೆಗೆ ಸಿ.ಹೆಚ್‌.ಸಿ.-692ರವರೊಂದಿಗೆ 
ನೇಮಿಸಿದ್ದು, ಅದರಂತೆ ಅದೇ ದಿವಸ ರಾತ್ರಿ 22.30 ಗಂಟೆಗೆ ಎಸ್‌.ಹೆಚ್‌.ಓ. ಕರ್ತವ್ಯದಲ್ಲಿದ್ದ ಸಿ.ಹೆಚ್‌.ಸಿ.-700, ಬಿ.ಎಫ್‌. ಚಲುವಾದಿ ನಿಮಗೆ ಗಸ್ತು 
ಕರ್ತವ್ಯಕ್ಕೆ ಹೋಗಲು ಆದೇಶಿಸಿ ಠಾಣೆಯಿಂದ ಕಳಿಸಿಕೊಂಡಿರುತ್ತಾರೆ. 


ದಿನಾಂಕ: 01.07.2007 ರಂದು ರಾತ್ರಿ 23.5 ಗಂಟೆಗೆ ಮಾನ್ಯ ಎಸ್‌.ಪಿ ಸಾಹೇಬರು ಹಾವೇರಿಯವರು ಬ್ಯಾಡಗಿ ಪೊಲೀಸ್‌ ಠಾಣೆಗೆ 
ಅನಿರೀಕ್ಷಿತವಾಗಿ ಭೇಟಿ ನೀಡಿದ ಸಮಯದಲ್ಲಿ ನೀವು ನಿಮ್ಮ ಕರ್ತವ್ಯದ ಮೇಲೆ ಹೋಗದೆ. ಅಂದರೆ 1ನೇ ಬೀಟ್‌ ಕರ್ತವ್ಯಕ್ಕೆ ಹೋಗದೆ 
ಠಾಣೆಯಲ್ಲಿದ್ದುಕೊ೦ಡು ನಿಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷತನ ಹಾಗೂ ಬೇಜವಾಬ್ದಾರಿತನ ತೋರಿರುತ್ತೀರಿ. ರಾತ್ರಿ ಗಸ್ತು ಕರ್ತವ್ಯ ಅತಿ ಮುಖ್ಯವಾಗಿದ್ದು, 
ಜವಾಬ್ದಾರಿಯುತವಾಗಿದ್ದರೂ ಸಹ ನಿಮಗೆ ನೇಮಿಸಿದ ಕರ್ತವ್ಯಕ್ಕೆ ಹೋಗದೆ ಠಾಣೆಯಲ್ಲಿ ಉಳಿದುಕೊಂಡು ಕಾಲಾಹರಣೆ ಮಾಡಿ ಕರ್ತವ್ಯದಲ್ಲಿ ಘೋರ 
ನಿರ್ಲಕ್ಷತನ ತೋರಿರುತ್ತೀರಿ” 


ಮೇಲಿನ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ ಆಧಾರದ 
ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು, ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಆರಕ್ಷಕ ಮಹಾ ನಿರೀಕ್ಷಕರು, ಉತ್ತರ ವಲಯ, ಬೆಳಗಾವಿ ಇವರು 
ಮೇಲೆ ಕ್ರಮ ಸಂಖ್ಕೆ:(1)ರಲ್ಲಿ ಓದಲಾದ ದಿನಾಂಕ: 24.05.2008ರ ಆದೇಶದಲ್ಲಿ ಇವರ ವಾರ್ಷಿಕ ವೇತನ ಬಡ್ತಿಯನ್ನು ಮುಂಬರುವ ವಾರ್ಷಿಕ ವೇತನ 
ಬಡ್ತಿಗಳ ಮೇಲೆ ಪರಿಣಾಮ ಬೀರುವಂತೆ 2 ವರ್ಷಗಳ ಕಾಲ ಮುಂದೂಡಿ, ಇವರ ದಿನಾಂಕ: 03.07.2007ರ೦ದ 21.07.2007ರವರೆಗಿನ ಅಮಾನತ್ತಿನ 
ಅವಧಿಯನ್ನು ಅಮಾನತ್ತೆಂದೇ ಪರಿಗಣಿಸಲಾದ ದಂಡನೆಯನ್ನು ವಿಧಿಸಿರುತ್ತಾರೆ. 


ಈ ಆದೇಶದ ವಿರುದ್ಧ ಸಲ್ಲಿಸಿದ್ದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರ ಹಾಗೂ ಮಹಾ ನಿರ್ದೇಶಕರು ಮತ್ತು 
ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ: 10.12.2008ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡು ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿಯಲ್ಲಿನ 
ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರು ದಿನಾಂಕ: 07.01.2007ರಂದು ಗಸ್ತು ಕರ್ತವ್ಯಕ್ಕೆ ಹೋಗದೆ 
ಇರುವುದನ್ನು ಒಪ್ಪಿಕೊಂಡಿದ್ದು ಅವರ ತಪ್ಪನ್ನು ಒಪ್ಪಿಕೊಂಡಿದ್ದು, ಇನ್ನು ಮುಂದೆ ಹೀಗಾಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ದು, ಯುವ ಶಕ್ತಿಗೆ 
ಬದಲಾವಣೆಯಾಗಲು (೧610111806 ಖethಂd) ಅವಕಾಶ ಕೊಟ್ಟರೆ, ಅವರ ಮನೋಬಲ ವೃದ್ಧಿಯಾಗಿ ಉತ್ತಮ ಮತ್ತು ಪ್ರಮಾಣಿಕ ಕೆಲಸವನ್ನು 
ನಿರೀಕ್ಷಿಸಬಹುದು. ಹಾಗೂ ಆ.ಪೊ.ಅ.ರವರಿಗೆ ನೀಡಿರುವ ಶಿಕ್ಷೆ ಅವರು ಮಾಡಿರುವ ಅಪರಾಧಕ್ಕೆ ಅನುಗುಣವಾಗಿರುವುದಿಲ್ಲ ಮತ್ತು ಶಿಕ್ಷೆಯು ಹೆಚ್ಚಿನದೆಂದು 
ಕಂಡು ಬರುವ ಹಿನ್ನೆಲೆಯಲ್ಲಿ ಇವರ ಪರಿಷ್ಕರಣ ಮೇಲ್ಮನವಿಯನ್ನು ಭಾಗಶಃ ಪುರಸ್ಕರಿಸಿ ಪರಿಷ್ಕತ ದಂಡನೆಯನ್ನು ವಿಧಿಸುವ ಕುರಿತಂತೆ ಓದಲಾದ (5)ರ 
ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ 


ಸರ್ಕಾರದ ಆದೇಶ ಸಂಖ್ಯೆ: ಒಳ 147 ಹೊಸಿಅ 2010 ಬೆಂಗಳೂರು, ದಿನಾಂಕ: 14.08.2014 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ.ಎಸ್‌. ಶಿವಣ್ಣನವರ, ಸಿಪಿಸಿ-945, ಬ್ಯಾಡಗಿ ಪೊಲೀಸ್‌ ಠಾಣೆ, ಹಾಲಿ ರಾಜ್ಯ ಗುಪ್ತ ವಾರ್ತೆ, ಹಾವೇರಿ ಜಿಲ್ಲೆ ಇವರಿಗೆ 
ಶಿಸ್ತು ಪ್ರಾಧಿಕಾರವು ವಿಧಿಸಿರುವ ದಂಡನಾದೇಶವನ್ನು ಮಾರ್ಪಡಿಸಿ ಇವರ ಮುಂದಿನ ವಾರ್ಷಿಕ ವೇತನ ಬಡ್ತಿಯನ್ನು ಒಂದು ವರ್ಷದ ಅವಧಿಗೆ 
ಮುಂಬರುವ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ಮುಂದೂಡಿ ಹಾಗೂ ಅವರ ಅಮಾನತ್ತಿನ ಅವಧಿಯನ್ನು ಅವರ ಹಕ್ಕಿನಲ್ಲಿರುವ 
ರಜೆ ಎ೦ದು ಪರಿಗಣಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೆಂದ್ರಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


೧೯-709 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಬಿ) 





R.N.l. No. KARBIL/2001/47147 POSTAL REGN. No. RNP/KA/BGS/2202/2014-16 
Licensed to post without prepayment WPP No. 297 











೧೭೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್‌ ೨೦ ೨೦೧೪ ಭಾಗ ೧ 





ಒಳಾಡಳಿತ ಸಚಿವಾಲಯ 
ವಿಷಯ : ದಿನಾಂಕ: 05.07.2014ರಂದು ಬಿಜಾಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲ್ಲೂಕಿನ ಕೂಡಗಿ ಗ್ರಾಮದಲ್ಲಿ ಎನ್‌ಟಿಪಿಸಿ 
ಆವರಣದಲ್ಲಿ ನಡೆದ ಗುಂಪು ಘರ್ಷಣೆಯಲ್ಲಿ ಗಾಯಗೊಂಡ ಸಾರ್ವಜನಿಕರಿಗೆ ಪರಿಹಾರ ನೀಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಹೆಚ್‌ಡಿ 10 ಪಿಸಿಇ 2014; ದಿ: 05.07.2014 
2. ಪೊಲೀಸ್‌ ಉಪ ವಿಭಾಗಾಧಿಕಾರಿ, ಬಸವನಬಾಗೇವಾಡಿ, ಬಿಜಾಪುರ ಜಿಲ್ಲೆ ಇವರ ಪತ್ರ ಸಂ: ಡಿಎಸ್‌ಬಿ/ 
ಬ.ಬಾಗೇವಾಡಿ/1147/2014; ದಿ: 17.07.2014 
ಪ್ರಸ್ತಾವನೆ : 
ಬಿಜಾಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲ್ಲೂಕಿನ ಕೂಡಗಿ ಗ್ರಾಮದಲ್ಲಿ ಕಲ್ಲಿದ್ದಲು ಉಷ್ಣ ವಿದ್ಯುತ್‌ ಸ್ಥಾವರ ನಿರ್ಮಾಣ ವಿರೋಧಿಸಿ 
ದಿನಾಂಕ: 05.07.2014ರಂದು ರೈತರು ನಡೆಸಿದ ಪ್ರತಿಭಟನೆಯು ಹಿಂಸಾರೂಪಕ್ಕೆ ತಿರುಗಿ ರೈತರು ಗುಂಡೇಟಿನಿಂದ ಗಾಯಗೊಂಡ ಪ್ರಕರಣವನ್ನು 
ಜಿಲ್ಲಾಧಿಕಾರಿ, ಬಿಜಾಪುರ ಜಿಲ್ಲೆ ಇವರಿಂದ ಮೆಜಿಸ್ಟೀರಿಯಲ್‌ ತನಿಖೆ ನಡೆಸಲು ಮೇಲೆ (1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸೂಚಿಸಲಾಯಿತು. ಮೇಲೆ 
(2)ರಲ್ಲಿ ಓದಲಾದ ಪತ್ರದಲ್ಲಿ ಸದರಿ ಗುಂಪು ಘರ್ಷಣೆಯಲ್ಲಿ ಗಾಯಗೊಂಡ ಸಾರ್ವಜನಿಕರ ವಿವರಗಳನ್ನು ಉಪ ಪೊಲೀಸ್‌ ಅಧೀಕ್ಷಕರು, 
ಬಸವನಬಾಗೇವಾಡಿರವರು ಸಲ್ಲಿಸಿರುತ್ತಾರೆ. ವಿವರ ಈ ಕೆಳಕಂಡಂತಿದೆ. 
ಗುಂಡಿನಿಂದ ಗಾಯಗೊಂಡವರು: 
1. ಚಂದ್ರಪ್ಪ ತಂ. ಹಾಲಪ್ಪ ಶೇಡಿ, ಸಾ: ಮುತ್ತಗಿ ತಲಾ ಒಂದು ಲಕ್ಷ ರೂಪಾಯಿಗಳು 
2. ಸದಾಶಿವ ತಂ. ಮಲ್ಲಯ್ಯ ಗಣಾಜಾರಿ, ಸಾ: ಮಸೂತಿ } 
ಇತರೆ ಗಾಯಗೊಂಡವರು: 
ಸುರೇಶಬಾಬು ತಂ. ಕಾಳಪ್ಪ ಬಡಿಗೇರ, ಸಾ: ಮಸೂತಿ 
ಶರಣಮ್ಮ ಗಂ. ದುಂಡಪ್ಪ ಕುಂಬಾರ, ಸಾ: ಕವಲಗಿ 
ಮಲ್ಲಮ್ಮ ಗಂ. ಬಸಪ್ಪ ಬೆಲ್ಲದ, ಸಾ: ಮುತ್ತಗಿ 
ಕಲಾವತಿ ಗಂ. ಯಮನಪ್ಪ, ಸಾ: ಮುತ್ತಗಿ ತಲಾ ಇಪ್ಪತ್ತೈದು ಸಾವಿರಗಳು 
ಶಿವಾನಂದ ದೇಶಪಾಂಡೆ, ಸಾ: ಮುತ್ತಗಿ 
ಬಸವರಾಜ, ಚಿಮ್ಮಲಗಿ, ಸಾ: ಮುತ್ತಗಿ 
ಸಂಗಪ್ಪ ಹಣಮಪ್ಪ ಹೂಗಾರ, ಸಾ: ಮಸೂತಿ 
ಯಮನವ್ವ ಗಂ. ಶಾಂತಪ್ಪ ಸಾ: ಮುತ್ತಗಿ 
ಸದರಿ ಪ್ರಕರಣದಲ್ಲಿ ಸಂತ್ರಸ್ಥರಿಗೆ ಪರಿಹಾರ ನೀಡಲು ಸರ್ಕಾರವು ತೀರ್ಮಾನಿಸಿದೆ. ಆದುದರಿಂದ ಈ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 10 ಪಿಸಿಆ 2014 ಬೆಂಗಳೂರು, ದಿನಾಂಕ: 20.08.2014 
ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲ್ಲೂಕಿನ ಕೂಡಗಿ ಗ್ರಾಮದಲ್ಲಿ ಕಲ್ಲಿದ್ದಲು ಉಷ್ಣ ವಿದ್ಯುತ್‌ ಸ್ಥಾವರ 
ನಿರ್ಮಾಣ ವಿರೋಧಿಸಿ ದಿನಾಂಕ: 05.07.2014ರಂದು ನಡೆದ ಗುಂಪು ಘರ್ಷಣೆಯಲ್ಲಿ ಗಾಯಗೊಂಡವರಿಗೆ ಅವರುಗಳ ಹೆಸರಿನ ಮುಂದೆ ತೋರಿಸಿದಂತೆ 
ಪರಿಹಾರ ನೀಡಲು ಸರ್ಕಾರವು ತೀರ್ಮಾನಿಸಿದೆ. 
ಗುಂಡಿನಿಂದ ಗಾಯಗೊಂಡವರು: 
1. ಚಂದ್ರಪ್ಪ ತಂ. ಹಾಲಪ್ಪ ಶೇಡಿ, ಸಾ: ಮುತ್ತಗಿ ತಲಾ ಒಂದು ಲಕ್ಷ ರೂಪಾಯಿಗಳು 
2. ಸದಾಶಿವ ತಂ. ಮಲ್ಲಯ್ಯ ಗಣಾಚಾರಿ, ಸಾ: ಮಸೂತಿ 
ಇತರೆ ಗಾಯಗೊಂಡವರು: 
ಸುರೇಶಬಾಬು ತಂ. ಕಾಳಪ್ಪ ಬಡಿಗೇರ, ಸಾ: ಮಸೂತಿ 
ಶರಣಮ್ಮ ಗಂ. ದುಂಡಪ್ಪ ಕುಂಬಾರ, ಸಾ: ಕವಲಗಿ 
ಮಲ್ಲಮ್ಮ ಗಂ. ಬಸಪ್ಪ ಬೆಲ್ಲದ, ಸಾ: ಮುತ್ತಗಿ 
ಕಲಾವತಿ ಗಂ. ಯಮನಪ್ಪ, ಸಾ: ಮುತ್ತಗಿ ತಲಾ ಇಪ್ಪತ್ತೈದು ಸಾವಿರಗಳು 
ಶಿವಾನಂದ ದೇಶಪಾಂಡೆ, ಸಾ: ಮುತ್ತಗಿ 
ಬಸವರಾಜ, ಚಿಮ್ಮಲಗಿ, ಸಾ: ಮುತ್ತಗಿ 
ಸಂಗಪ್ಪ ಹಣಮಪ್ಪ ಹೂಗಾರ, ಸಾ: ಮಸೂತಿ 
ಯಮನವ್ವ ಗಂ. ಶಾಂತಪ್ಪ ಸಾ: ಮುತ್ತಗಿ 
ಸದರಿ ಪರಿಹಾರ ಮೊತ್ತವನ್ನು 2014-15ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ "2235-60-200-3-01-100"ರ ಯೋಜನೇತರ ಅಡಿಯಲ್ಲಿ ಭರಿಸತಕ್ಕದ್ದು, 
ಜಿಲ್ಲಾಧಿಕಾರಿ, ಬಿಜಾಪುರ ಜಿಲ್ಲೆರವರು ಪರಿಹಾರದ ಮೊತ್ತವನ್ನು ವಿತರಿಸಲು ಕ್ರಮ ಕೈಗೊಳ್ಳತಕ್ಕದ್ದು. ಬಟವಾಡೆ ಮಾಡಿದ ನಂತರ ಬಳಕೆ ಪ್ರಮಾಣ ಪತ್ರವನ್ನು 
ಸರ್ಕಾರಕ್ಕೆ ಸಲ್ಲಿಸುವುದು. 
ಈ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಯವರ ಆದೇಶ ಸಂಖ್ಯೆ: ಪಿಎಸ್‌ಸಿಎಂಎಫ್‌/3669/2014; ದಿ: 28.07.2014ರನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


9೦ ಇ ಲಾ ಡಿ ಜಿ ಚಟ ಬಟ ಣ್‌ 


9೦ ಇ ಧಾ ಆಟಾ EWN 


ಗೋವಿಂದಸ್ವಾಮಿ 
PR-710 ಸರ್ಕಾರದ ಅಧೀನ ಕಾರ್ಯದರ್ಶಿ, 
50-50 ಒಳಾಡಳಿತ ಇಲಾಖೆ (ಕಾನೂನು ೬ ಸುವ್ಯವಸ್ಥೆ) 





ಮುದ್ರಕರು ಹಾಗೂ ಪ್ರಕಾಶಕರು:- ಸ೦ಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆ೦ಗಳೂರು-59 


